RNI No. KARBIL/2001/47147 





ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜೂನ್‌ ೨೭, ೨೦೧೩ (ಆಷಾಢ ೬, ಶಕ ವರ್ಷ ೧೯೩೫) ಸಂಚಿಕೆ ೨೬ 
Volume 148 Bangalore, Thursday, June 27, 2013 (Ashadha 6, Shaka Varsha 1935) Issue 26 
ಭಾಗ ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ: 2012-13ನೇ ಸಾಲಿಗೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗೆ ಯೋಜನೇತರ 
ಅಡಿಯಲ್ಲಿ ಕೊರತೆಯಾಗಿರುವ ಅನುದಾನವನ್ನು ಹೆಚ್ಚುವರಿಯಾಗಿ ಬಿಡುಗಡೆ ಮಾಡುವ ಬಗ್ಗೆ 


ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ; ಸಿಐ 67 ಎಸ್‌ಎಲ್‌ವಿ 2011, ದಿನಾಂಕ: 06-06-2012 
2. ಸರ್ಕಾರದ ಆದೇಶ ಸಂಖೆ: ಸಿಐ 67 ಎಸ್‌ಎಲ್‌ವಿ 2011, ದಿನಾಂಕ: 16-08-2012 
3. ಸರ್ಕಾರದ ಆದೇಶ ಸಂಖ್ಗೆ: ಸಿಐ 67 ಎಸ್‌ಎಲ್‌ವಿ 2011, ದಿನಾಂಕ: 26-12-2012 
4. ಸರ್ಕಾರದ ಆದೇಶ ಸಂಖ್ಯೆ ಸಿಐ 67 ಎಸ್‌ಎಲ್‌ವಿ 2011, ದಿನಾಂಕ: 15-03-2013 
5. ಸರ್ಕಾರದ ಆದೇಶ ಸಂಖ್ಯೆ ಸಿಐ 67 ಎಸ್‌ಎಲ್‌ವಿ 201, ದಿನಾಂಕ: 16-02-2012 
6 


ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ 
ಇವರು ಪತ್ರ ಸಂಖ್ಯೆ: ಖಾಮಂ:ಲೆಪವಿ:ಸಂಕಲನ:ಕೊ:ಅ:99:2012-13, ದಿನಾಂಕ: 19-01-2012 
ಪ್ರಸ್ತಾವನೆ: 
ಮೇಲೆ ಕ್ರಮಾಂಕ (1)ರಿಂದ (4) ರಲ್ಲಿ ಅನುಕ್ರಮವಾಗಿ ಓದಲಾದ ಸರ್ಕಾರದ ಆದೇಶಗಳಲ್ಲಿ 2012-13ನೇ ಸಾಲಿಗೆ ಕರ್ನಾಟಕ ರಾಜ್ಯ ಖಾದಿ ಮತ್ತು 


ಗ್ರಾಮೋದ್ಯೋಗ ಮಂಡಳಿಯ ಲೆಕ್ಕ ಶೀರ್ಷಿಕೆ 2851-00-105-0-01-101 ಯೋಜನೇತರ (ಸಹಾಯಾನುದಾನ) ರಡಿ ಒದಗಿಸಲಾಗಿದ್ದ ರೂ. 1200.00 
ಲಕ್ಷಗಳನ್ನು ತಲಾ ರೂ. 300.00 ಲಕ್ಷಗಳಂತೆ ನಾಲ್ಕು ತ್ರೈಮಾಸಿಕ ಕ೦ತುಗಳಲ್ಲಿ ಬಿಡುಗಡೆ ಮಾಡಿ ಆದೇಶ ಹೊರಡಿಸಲಾಗಿದೆ. 


ಮೇಲೆ ಓದಲಾದ ಕ್ರಮಾಂಕ (5)ರಲ್ಲಿ 1998-99ನೇ ಸಾಲಿನಿಂದ 2010-11ನೇ ಸಾಲಿನವರೆಗೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ 
ಮಂಡಳಿಯ ಕೊರತೆ ಅನುದಾನದಲ್ಲಿ 2011-12ನೇ ಸಾಲಿನ ಪೂರಕ ಅಂದಾಜು (3ನೇ ಕಂತು) ಆಯವ್ಯಯದ ಲೆಕ್ಕಶೀರ್ಷಿಕೆಯಡಿ ರೂ. 100.00 
ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ ಕ್ರಮಾಂಕ (6)ರಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಇವರು 
ಮಂಡಳಿಯ ಸಿಬ್ಬಂದಿಯವರು ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರಂತೆ ಪಿಂಚಣಿ ಸೌಲಭ್ಯವುಳ್ಳವರಾಗಿದ್ದು, ಈ ಬಾಬ್ದಿನ ಪೂರ್ಣ ಪ್ರಮಾಣದ 
ವೆಚ್ಚಗಳಿಗಾಗಿ ಸರ್ಕಾರವು ತ್ರೈಮಾಸಿಕ ಕಂತುಗಳಲ್ಲಿ ಯೋಜನೇತರ ಬಾಬ್ರಿನಿಂದ ಅನುದಾನವನ್ನು ಬಿಡುಗಡೆ ಮಾಡುತ್ತಿದ್ದು, ಆದರೆ 1998-99ನೇ ಸಾಲಿನಿಂದ 
ಯೋಜನೇತರ ಬಾಬ್ದಿನ ಪೂರ್ಣ ಪ್ರಮಾಣದ ವೆಚ್ಚದ ಮೊತ್ತವನ್ನು ಸರ್ಕಾರವು ಬಿಡುಗಡೆ ಮಾಡುತ್ತಿಲ್ಲವೆಂದೂ, 1998-99ನೇ ಸಾಲಿನಿಂದ 2010-11ನೇ 
ಸಾಲಿನವರೆಗೆ ಮಂಡಳಿಯಲ್ಲಿ ನಿರ್ವಹಿಸಲಾದ ಯೋಜನೇತರ ಬಾಬ್ದಿನ ವೆಚ್ಚದ ಕೊರತೆ ಮೊತ್ತ ರೂ. 1002.11 ಲಕ್ಷಗಳ ಪೈಕಿ ಮೇಲೆ ಓದಲಾದ ಕ್ರಮಾಂಕ 
(5ರ ಸರ್ಕಾರದ ಆದೇಶದಲ್ಲಿ 2011-12ನೇ ಸಾಲಿನಲ್ಲಿ ರೂ. 100.00 ಲಕ್ಷಗಳನ್ನು ಮಾತ್ರ ಬಿಡುಗಡೆ ಮಾಡಲಾಗಿದ್ದು, ಮಂಡಳಿಯ ಎಲ್ಲಾ ವೆಚ್ಚಗಳು ಅವಶ್ಯ 
ಹಾಗೂ ಅನಿವಾರ್ಯವಾಗಿ ನಿರ್ವಹಿಸಬೇಕಾದ ವೆಚ್ಚಗಳಾಗಿರುವುದರಿಂದ ಹಾಗೂ ಮಂಡಳಿಯು ಸರ್ಕಾರದ ಅನುದಾನವನ್ನೇ ಅವಲಂಭಿಸಿರುವುದರಿಂದ 1998- 
99ನೇ ಸಾಲಿನಿಂದ 2010-11ನೇ ಸಾಲಿನವರೆಗಿನ ಕೊರತೆ ಅನುದಾನ ರೂ. 902.11 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 2851-00-105-0-01-101 ಯೋಜನೇತರ 
(ಸಹಾಯಾನುದಾನ) ರಡಿ ಮಂಜೂರು ಮಾಡಿ, ಬಿಡುಗಡೆ ಮಾಡಲು ಆರ್ಥಿಕ ಇಲಾಖೆಗೆ ಶಿಫಾರಸ್ಸು ಮಾಡುವಂತೆ ಕೋರಿ, ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 


ದಂ 


(೧೧೩೭) 


೧೧೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಇವರ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ, 
ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಐ 67 ಎಸ್‌ಎಲ್‌ವಿ 2011, ಬೆಂಗಳೂರು, ದಿನಾಂಕ: 27ನೇ ಮಾರ್ಚ್‌, 2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಸಿಬ್ಬಂದಿ ವೇತನ 
ಪರಿಷ್ಕರಣೆ ಹಾಗೂ ನಿವೃತ್ತ ನೌಕರರ ಪಿಂಚಣಿ ಸೌಲಭ್ಯಗಳನ್ನು ಭರಿಸಲು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ: 2851-00-105-0-01- 
[ಯೋಜನೇತರ]-101-(ಸಹಾಯಾನುದಾನ) ರೂ. 105.00 ಲಕ್ಷ [ಒಂದು ನೂರ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ] ಗಳನ್ನು ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ, ಬೆ೦ಗಳೂರು ಇವರಿಗೆ ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ 
ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಹಣ ಸ್ವೀಕೃತಿ ರಶೀತಿಯ ಮೇಲೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆ೦ಗಳೂರು ಇವರ 


ಮೇಲು ಸಹಿಯೊಂದಿಗೆ ಖಜಾನೆಯಿಂದ ಹಣ ಪಡೆಯಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ 
ಮಂಡಳಿ, ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. 


ಷರತ್ತುಗಳು: 

1 ಸದರಿ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಮಾತ್ರ ಬಳಸತಕ್ಕದ್ದು. ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

2. ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ಇವರು ಸದರಿ ಮಂಡಳಿಯ 
ಅನುದಾನವನ್ನು ಸದ್ಭಳಕೆ ಮಾಡುತ್ತಿದೆಯೇ ಎಂಬ ಬಗ್ಗೆ ಮಂಡಳಿಯ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಂಡು ಸರ್ಕಾರಕ್ಕೆ ವರದಿ 
ಮಾಡತಕ್ಕದ್ದು. 

KAN) 

3. ಹಣ ವೆಚ್ಚ ಮಾಡಿದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು [tization ೦9111086] ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ 

ತಪ್ಪದೇ ಸಲ್ಲಿಸತಕ್ಕದ್ದು. 


ಈ ಆದೇಶದಲ್ಲಿ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ FD 413 Exp-1/13, ದಿನಾಂಕ: 23-03-2013ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ 
ಮತ್ತು ಸರ್ಕಾರದ ಆದೇಶ ಸಂಖ್ಯೆ; ಎಫ್‌ಡಿ 04 ಟಿಎಫ್‌ಪಿ 2012, ದಿನಾಂಕ: 27-04-2012ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ 
ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಮುಂದುವರೆದು. ಕರ್ನಾಟಕ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣೆ ಇಲಾಖೆ (ಚುನಾವಣೆಗಳು) ಇವರು ದಿನಾಂಕ: 27-03-2013ರಂದು ನೀಡಿರುವ ಸಹಮತಿಯಂತೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಲ್‌.ಎಸ್‌. ಶ್ರೀಕಂಠಬಾಬು, 
ಸರ್ಕಾರದ ಅಧೀನ ಕಾರ್ಯದರ್ಶಿ [ಸಪಕ್ಕೆ]. 
P.R. 601 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ವಸತಿ ಸಚಿವಾಲಯ 
ವಿಷಯ: 2012-13ನೇ ಸಾಲಿನಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸಿಬ್ಬಂದಿ ವೆಚ್ಚಕ್ಕಾಗಿ ನಾಲ್ಕನೇ 
ತ್ರೈಮಾಸಿಕ ಕಂತಿನ ಅನುದಾನ ಬಿಡುಗಡೆ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ ವಇ 29 ಕೊಮಂಲೆ 2012, ದಿನಾಂಕ: 21-06-2012, 
14-09-2012 & 16-11-2012 
2. ಸರ್ಕಾರದ ಆದೇಶ ಸಂಖ್ಯೆ ವಇ 15 ಕೊಮಂಲೆ 2012, ದಿನಾಂಕ: 11-06-2012 
3. ಆಯುಕ್ತರು, ಕಕೊಆಮ, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಕಕೊಆಮ:ಲೆಪಶಾ:ಅನುದಾನ:2012- 
2013: ದಿನಾಂಕ: 28-01-2013 
4. ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ:4:ಟಿಎಫ್‌ಪಿ:2012, ಬೆಂಗಳೂರು, ದಿನಾಂಕ: 27-04-2012 
5, ಸರ್ಕಾರದ ಆದೇಶ ಸಂಖ್ಯೆ ಎಫ್‌ಡಿ:8:ಟಿಎಫ್‌ಪಿ:2012, ಬೆ೦ಗಳೂರು, ದಿನಾಂಕ: 04-10-2012 
ಪ್ರಸ್ತಾವನೆ: 
ಮೇಲೆ ಓದಲಾದ ಕ್ರಮ ಸಂಖ್ಯೆ (0ರ ಸರ್ಕಾರದ ಆದೇಶಗಳಲ್ಲಿ 2012-13ನೇ ಸಾಲಿನ ಮೊದಲನೇ, ಎರಡನೇ ಹಾಗೂ ಮೂರನೇ ತ್ರೈಮಾಸಿಕ 
ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ (ಯೋಜನೆ ಮತ್ತು ಯೋಜನೇತರಡಿ) ರೂ. 1119.51 ಲಕ್ಷಗಳು, ಕೊಳಚೆ ಸುಧಾರಣೆ-ಸಹಾಯಧನ-ಯೋಜನೆಯಡಿ 
ರೂ. 3821.00 ಲಕ್ಷಗಳನ್ನು ಹಾಗೂ ಹುಡ್ಕೋ ಸಾಲಗಳ ಮೇಲು ಉಸ್ತುವಾರಿ - ಯೋಜನೇತರಡಿಯಲ್ಲಿ ರೂ. 946.87 ಲಕ್ಷಗಳು (ಹುಡ್ಕೋ ಸಂಸ್ಥೆಯ 


ಬೇಡಿಕೆಯನ್ವಯ) ಒಟ್ಟು ಯೋಜನೆಯಡಿ ರೂ. 4233.50 ಲಕ್ಷಗಳು ಹಾಗೂ ಯೋಜನೇತರಡಿಯಲ್ಲಿ ರೂ. 1653.88 ಲಕ್ಷಗಳು ಒಟ್ಟು ರೂ. 5887.38 
ಲಕ್ಷಗಳನ್ನು ಬಿಡುಗಡೆ ಮಾಡಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೩೯ 





ಮೇಲೆ ಓದಲಾದ ಕ್ರಮಸಂಖ್ಯೆ (2) ರಲ್ಲಿ ಬೆಂಗಳೂರು ಮತ್ತು ಮೈಸೂರು ನಗರಗಳಲ್ಲಿ JnNURM-BSUP ಯೋಜನೆಯಡಿ ಪ್ರಾರಂಭಿಸದೇ 
ಇರುವ 4742 ಮನೆಗಳಿಗೆ ಹೆಚ್ಚುವರಿ ಅನುದಾನಗಳ ಪೈಕಿ ವಸತಿ ಇಲಾಖೆಯ ಶೇಕಡ 50 ರಷ್ಟು ಅನುದಾನ ರೂ. 1804.00 ಲಕ್ಷಗಳನ್ನು ಕೊಳಚೆ 
ಸುಧಾರಣೆ-ಸಹಾಯಧನ-ಯೋಜನೆಯಡಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲಾಗಿದೆ. 


ಮೇಲೆ ಓದಲಾದ ಕ್ರಮಸಂಖ್ಯೆ (3)ರಲ್ಲಿ ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿರವರ ಪತ್ರದಲ್ಲಿ 2012-2013ನೇ ಸಾಲಿನ ನಾಲ್ಕನೇ 
ತ್ರೈಮಾಸಿಕ ಕಂತಿನ ಅನುದಾನ ಸಿಬ್ಬಂದಿ ವೆಚ್ಚಕ್ಕೆ (ಯೋಜನೆ ಮತ್ತು ಯೋಜನೇತರಡಿ) ರೂ. 373.17 ಲಕ್ಷಗಳು, ಕೊಳಚೆ ಸುಧಾರಣೆ -ಸಹಾಯಧನ- 
ಯೋಜನೆಯಡಿ ರೂ. 1875.00 ಲಕ್ಷಗಳನ್ನು ಹಾಗೂ ಹುಡ್ಕೋ ಸಾಲಗಳ ಮೇಲು ಉಸ್ತುವಾರಿ - ಯೋಜನೇತರಡಿಯಲ್ಲಿ ರೂ. 300.12 ಲಕ್ಷಗಳು 
(ಹುಡ್ಕೋ ಸಂಸ್ಥೆಯ ಬೇಡಿಕೆಯನ್ವಯ) ಒಟ್ಟು ಯೋಜನೆಯಡಿ ರೂ. 2012.50 ಲಕ್ಷಗಳು ಹಾಗೂ ಯೋಜನೇತರಡಿಯಲ್ಲಿ ರೂ. 535.79 ಲಕ್ಷಗಳು 
ಒಟ್ಟು ರೂ. 2548.29 ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (4) ಮತ್ತು (5) ರ ಆರ್ಥಿಕ ಇಲಾಖೆಯ ಆದೇಶಗಳಲ್ಲಿ ಸಿಬ್ಬಂದಿ ವೆಚ್ಚಗಳಿಗೆ ಆಯವ್ಯಯದಲ್ಲಿ ಒದಗಿಸಲಾದ 
ಮೊತ್ತದವರೆಗೆ ಆರ್ಥಿಕ ಇಲಾಖೆಯ ಅನುಮತಿ ಇದೆಯೆಂದು ಭಾವಿಸಿ ಹಣವನ್ನು ಬಿಡುಗಡೆ ಮಾಡಬಹುದಾಗಿದೆ. 


ಸರ್ಕಾರವು, ಆಯುಕ್ತರು, ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಹಾಗೂ ಆರ್ಥಿಕ ಇಲಾಖೆಯ 
ಆದೇಶದನ್ವಯ ನಾಲ್ಕನೇ ತ್ರೈಮಾಸಿಕ ಕಂತಿನ ಸಿಬ್ಬಂದಿ ವೆಚ್ಚದ ಅನುದಾನವನ್ನು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಬಿಡುಗಡೆ ಮಾಡಲು 
ತೀರ್ಮಾನಿಸಿದೆ. ಅದರಂತೆ ಈ ಕೆಳಕಂಡ ಆದೇಶ:- 


ಸರ್ಕಾರದ ಆದೇಶ ಸಂಖ್ಯೆ: ವಇ 29 ಕೊಮಂಲೆ 2012, ಬೆಂಗಳೂರು, ದಿನಾಂಕ: 12ನೇ ಫೆಬ್ರವರಿ, 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ 2012-13ನೇ ಸಾಲಿನ ನಾಲ್ಕನೇ ತ್ರೈಮಾಸಿಕ ಕಂತಿನ 
ಅನುದಾನವನ್ನು ಸಿಬ್ಬಂದಿ ವೆಚ್ಚಕ್ಕಾಗಿ (ಯೋಜನೆ ಮತ್ತು ಯೋಜನೇತರ) ಈ ಕೆಳಕಂಡ ಲೆಕ್ಕಶೀರ್ಷಿಕೆಗಳಲ್ಲಿ ಒಟ್ಟು ರೂ. 373.17 ಲಕ್ಷಗಳು (ಮೂರು ಕೋಟಿ 
ಎಪ್ಪತ್ತಮೂರು ಲಕ್ಷದ ಹದಿನೇಳು ಸಾವಿರ ರೂಪಾಯಿಗಳು ಮಾತ್ರ) ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಈ ಅನುದಾನವನ್ನು ಕೆಳಕಂಡ 
ನಿಬಂಧನೆಗಳನ್ನು ಕಟ್ಟು ನಿಟ್ಟಾಗಿ ಪಾಲಿಸುವ ಷರತ್ತಿನೊಂದಿಗೆ ಬಿಡುಗಡೆ ಮಾಡಿ ಆದೇಶಿಸಿದೆ. 



































ನಾಲ್ಕನೇ ತ್ರೈಮಾಸಿಕ 
ಕ್ರಸಂ. ಲೆಕ್ಕ ಶೀರ್ಷಿಕೆ 
ಯೋಜನೆ ಯೋಜನೇತರ ಒಟ್ಟು 
ಸಿಬಂದಿ ವೆಚ್ಚ 

1 ಬ ನ 137.50 235.67 373.17 

2217-04-191-2-01-101 
ಒಟ್ಟು 137.50 235.67 373.17 

ನಿಬಂಧನೆಗಳು: 
1. ಸರ್ಕಾರದ ಉಪ ಕಾರ್ಯದರ್ಶಿ, ವಸತಿ ಇಲಾಖೆ, ಬೆಂಗಳೂರು ಇವರ ಹಣ ಬಿಡುಗಡೆ ಮಾಡುವ ಬಿಲ್ಲಿಗೆ ಮೇಲು ರುಜು ಮಾಡಲು 
ಅಧಿಕೃತವಾಗಿರುತ್ತಾರೆ. 


2. ಈ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿರುವ ಅನುದಾನದ ಬಗ್ಗೆ ಪ್ರತ್ಯೇಕ ಲೆಕ್ಕ ಇಡತಕ್ಕದ್ದು. 
3. ಯಾವ ಉದ್ದೇಶಕ್ಕಾಗಿ ಹಣ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಸತಕ್ಕದ್ದು. 
4. ಪ್ರಸಕ್ತ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಹಣಕಾಸಿನ ಮೊತ್ತಕ್ಕೆ ಬಳಕೆ ಪ್ರಮಾಣ ಪತ್ರವನ್ನು ಮಹಾಲೇಖಪಾಲರು, ಕರ್ನಾಟಕ, ಬೆಂಗಳೂರು ಇವರಿಗೆ 
ಕಳುಹಿಸಿ ಅದರ ಪ್ರತಿಯನ್ನು ಸರ್ಕಾರಕ್ಕೆ ಕಳುಹಿಸುವುದು. 
5. ಆರ್ಥಿಕ ಇಲಾಖೆ ಆದೇಶ ಸಂಖ್ಯೆ: ಎಫ್‌ಡಿ/4/ಟಿಎಫ್‌ಪಿ/2, ದಿನಾಂಕ: 27-04-2012 ಹಾಗೂ ಎಫ್‌ಡಿ//ಟಿಎಫ್‌ಪಿ/2012, ದಿನಾಂಕ: 
04/10/2012 ಆದೇಶಗಳಲ್ಲಿ ತಿಳಿಸಿರುವಂತೆ ಕಟ್ಟುನಿಟ್ಟಾಗಿ ಪಾಲಿಸತಕ್ಕದ್ದು. 
ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆ: ಎಫ್‌ಡಿ:4:ಟಿಎಫ್‌ಪಿ:2012, ದಿನಾಂಕ: 27-04-2013 ಹಾಗೂ ಸಂಖ್ಯೆ: ಎಫ್‌ಡಿ:8:ಟಿಎಫ್‌ಪಿ:2012, 
ಬೆಂಗಳೂರು, ದಿನಾಂಕ: 04-10-2012 ಆದೇಶಗಳಲ್ಲಿ ಆರ್ಥಿಕ ಇಲಾಖೆಯವರು ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಅಧಿಕಾರ ಚಲಾಯಿಸಿ 
ಹೊರಡಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಾಗಣ್ಣ, 
ಣ 
ಪೀಠಾಧಿಕಾರಿ-4, 
P.R. 602 ವಸತಿ ಇಲಾಖೆ. 


ಸಮಾಜ ಕಲ್ಯಾಣ ಸಚಿವಾಲಯ 


ವಿಷಯ: ಶ್ರೀ ವೈ.ಆರ್‌. ಚೌಧರಿ, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ, ಇವರ ವೇತನವನ್ನು ರಕ್ಷಣೆ ಮಾಡುವ ಬಗ್ಗೆ ಮತ್ತು 
ಸರ್ಕಾರದ ಆದೇಶದ ಮೊದಲನೇ ಪ್ಯಾರಾದಲ್ಲಿ ಕಡೆಯ ಸಾಲಿನ ವಿಲೀನಗೊಳಿಸಲು ಎ೦ಬುದರ ಬದಲಾಗಿ 
ವಿಲೀನಗೊಳಿಸಿ ಎ೦ದು ಬದಲಾವಣೆ ಮಾಡುವ ಬಗ್ಗೆ. 

ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 158 ಪಕಸೇ 2012, ದಿನಾಂಕ 14-12-2012 
2. ಶ್ರೀ ವೈ.ಆರ್‌. ಚೌಧರಿ, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ, ಇವರ ದಿನಾಂಕ: 26-02-2013ರ ಮನವಿ 


೧೧೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಸಂಖ್ಯೆ (1ರ ಆದೇಶದಲ್ಲಿ ಶ್ರೀ ವೈ.ಆರ್‌. ಚೌಧರಿ, ಉಪನ್ಯಾಸಕರು, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇವರನ್ನು ಕರ್ನಾಟಕ 
ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977ರ ನಿಯಮ 16(ಎ) (i) ಮೇರೆಗೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿನ ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಯ ನೇರ ನೇಮಕಾತಿ ಹುದ್ದೆಯಲ್ಲಿ ಖಾಯಂ ಆಗಿ ವಿಲೀನಗೊಳಿಸಿ ಅವರ ವೇತನವನ್ನು ಸಮಾಜ ಕಲ್ಯಾಣ ಇಲಾಖೆಯ ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಯ ಹುದ್ದೆಯ ಕಾಲಿಕ ವೇತನ ಶ್ರೇಣಿ 22800-43200ರ ಕನಿಷ್ಠ ವೇತನಕ್ಕೆ ನಿಗಧಿಗೊಳಿಸಲಾಗಿದೆ. 

ಏತನ್ನಧ್ಯೆ, ಮೇಲೆ ಓದಲಾದ ಕ್ರಮಸಂಖ್ಯೆ (2)ರ ಮನವಿಯಲ್ಲಿ ಉಪನ್ಯಾಸಕರ ಹುದ್ದೆ ಮತ್ತು ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಹುದ್ದೆ 
ಸಮಾನಾಂತರ ಹುದ್ದೆಯಾಗಿರುವುದರಿಂದ ದಿನಾಂಕ: 14-12-2012ರ ಆದೇಶದಲ್ಲಿ ತಮ್ಮ ವೇತನವನ್ನು ಕನಿಷ್ಠ ವೇತನಕ್ಕೆ ನಿಗಧಿಪಡಿಸಿರುವುದನ್ನು 
ಸರಿಪಡಿಸುವಂತೆ ಕೋರಿದ್ದಾರೆ. 


ಸದರಿ ಅಧಿಕಾರಿಯು ಕರ್ನಾಟಕ ಸರ್ಕಾರಿ ಸೇವಾ (ಸಾಮಾನ್ಯ ನೇಮಕಾತಿ) ನಿಯಮಾವಳಿ 1977ರ ನಿಯಮ 16(ಎ) (0 ರನ್ವಯ ಸಮಾನಾಂತರ 
ಹುದ್ದೆಯಲ್ಲಿ ನೇಮಕಗೊಂಡಿರುವುದರಿಂದ ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ (ೆಸಿಎಸ್‌ಆರ್‌) 50ರಲ್ಲಿ ನೀಡಿರುವ ಅವಕಾಶದಂತೆ 
ಸದರಿಯವರ ವೇತನವನ್ನು ಸರಿಪಡಿಸಲು ತೀರ್ಮಾನಿಸಲಾಗಿದೆ. ಆದುದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಸಕಇ 158 ಪಕಸೇ 2012, ಬೆಂಗಳೂರು, ದಿನಾಂಕ: 20ನೇ ಮಾರ್ಚ್‌, 2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ದಿನಾ೦ಕ: 14-12-2012ರ ಸರ್ಕಾರಿ ಆದೇಶ ಸಂಖ್ಯೆ: ಸಕಇ 158 ಪಕಸೇ 2012ರ ಆದೇಶ 
ಭಾಗದಲ್ಲಿನ 2ನೇ ಷರತ್ತನ್ನು ರದ್ದುಪಡಿಸಿ ಅದರ ಬದಲಿಗೆ ಈ ಕೆಳಕಂಡ ಷರತ್ತನ್ನು ಸೇರ್ಪಡೆ ಮಾಡಿ ದಿನಾಂಕ: 14-12-2012ರಿಂದ 
ಪೂರ್ವಾನ್ವಯವಾಗುವಂತೆ ಆದೇಶಿಸಲಾಗಿದೆ. 


(2) "1977ರ ಕೆ.ಸಿ.ಎಸ್‌.ಆರ್‌. ನಿಯಮ 50ರ ಉಪನಿಯಮ (1)ರ ಅಡಿಯಲ್ಲಿ ಕಲ್ಪಿಸಲಾಗಿರುವ ಅವಕಾಶದಂತೆ ಶ್ರೀ ವೈ.ಆರ್‌. ಚೌಧರಿ, ತಾಲ್ಲೂಕು 
ಸಮಾಜ ಕಲ್ಯಾಣಾಧಿಕಾರಿ ಇವರು ಸಮಾಜ ಕಲ್ಯಾಣ ಇಲಾಖೆಯ ಸೇವೆಗೆ ದಿನಾಂಕ: 14-12-2012ರ ಸರ್ಕಾರಿ ಆದೇಶ ಸಂಖ್ಯೆ; ಸಕಇ 158 ಪಕಸೇ 
2012ರನ್ವಯ ಖಾಯಂ ಆಗಿ ವಿಲೀನಗೊಂಡ ಅವಧಿಯಲ್ಲಿ ಪಡೆಯುತ್ತಿದ್ದ ಕಾಲಿಕ ವೇತನ ಶ್ರೇಣಿಯ ವೇತನಕ್ಕೆ ಅನುಗುಣವಾಗಿ ರಕ್ಷಣೆ (protection) 
ನೀಡಲಾಗಿದೆ. 


ಉಳಿದಂತೆ ದಿನಾಂಕ: 14-12-2012ರ ಸರ್ಕಾರಿ ಆದೇಶದಲ್ಲಿನ ಇತರೆ ಷರತ್ತುಗಳು ಯಥಾವತ್ತಾಗಿ ಚಾಲ್ತಿಯಲ್ಲಿರುತ್ತದೆ. 


(3) ಮುಂದುವರಿದು, ಸರ್ಕಾರದ ಆದೇಶ ಸಂಖ್ಯೆ: ಸಕಇ 158 ಪಕಸೇ 2012 ದಿನಾಂಕ: 14-12-2012ರಲ್ಲಿ ತಾಲ್ಲೂಕು ಸಮಾಜ 
ಕಲ್ಯಾಣಾಧಿಕಾರಿಯ ನೇರ ನೇಮಕಾತಿ ಹುದ್ದೆಯಲ್ಲಿ ಖಾಯಂ ಆಗಿ “ವಿಲೀನಗೊಳಿಸಲು” ಸರ್ಕಾರವು ಆದೇಶಿಸಿದೆ ಎಂಬುದರ ಬದಲಿಗೆ “ವಿಲೀನಗೊಳಿಸಿ” 
ಸರ್ಕಾರವು ಆದೇಶಿಸಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿದ್ದಿಕ್‌ ಪಾಷ, 
ಸರ್ಕಾರದ ಅಧೀನ ಕಾರ್ಯದರ್ಶಿ-1, 
P.R. 603 ಸಮಾಜ ಕಲ್ಯಾಣ ಇಲಾಖೆ. 


ಯುವಜನ ಸೇವಾ ಸಚಿವಾಲಯ 
ವಿಷಯ: ಶ್ರೀ ವಿ.ಕೆ. ಗುಡೋಡಗಿ, ನಿವೃತ್ತ ಜ೦ಟಿ ನಿರ್ದೇಶಕರು (ಯುಸೇಕ್ರೀ ಇಲಾಖೆ) ಇವರ ವಿರುದ್ಧ ಮರು ಇಲಾಖಾ 
ವಿಚಾರಣೆ-ವಿಚಾರಣಾಧಿಕಾರಿ ಹಾಗೂ ಮಂಡನಾಧಿಕಾರಿಗಳನ್ನು ನೇಮಿಸಿ ಆದೇಶ ಹೊರಡಿಸುವ ಬಗ್ಗೆ 
ಓದಲಾಗಿದೆ: 1 ಶ್ರೀ ವಿ.ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು ಇವರಿಗೆ ನೀಡಲಾದ ಕಾರಣ ಕೇಳುವ ನೋಟೀಸ್‌ 
ಸಂಖ್ಯೆ ಯುಸೇಇ 98 ಯುಇಸೇ 2005, ದಿನಾಂಕ: 01-07-2006 
2. ಶ್ರೀ ವಿ.ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ 
ಉತ್ತರ ದಿನಾಂಕ: 16-06-2007 
ಸರ್ಕಾರಿ ಆದೇಶ ಸಂಖ್ಯೆ: ಯುಸೇಇ 98, ಯುಇಸೇ 2005, ದಿನಾಂಕ: 04-08-2010 
4. ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಅವರ ಪತ್ರ ಸಂಖ್ಯೆ: ಸಿವೈಎಸ್‌ಎಸ್‌/ 
ಎಡಿಎಂ/ಸಿಸಿಎ/05-06, ದಿನಾಂಕ; 10-08-2010 
5. ಸರ್ಕಾರಿ ಆದೇಶ ಸಂಖ್ಯೆ ಯುಸೇಇ 98 ಯುಇಸೇ 2005, ದಿನಾಂಕ: 21-09-2010 
ಶ್ರೀ ಎಂ.ಜಿ. ಹಿರೇಮಠ್‌, ವಿಚಾರಣಾಧಿಕಾರಿಗಳು, ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ವಿಚಾರಣಾ ವರದಿ 
ದಿನಾಂಕ: 15-07-2011 
7 ಶ್ರೀ ವಿ.ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು ಇವರಿಗೆ ನೀಡಲಾದ ಎರಡನೇ ಕಾರಣ ಕೇಳುವ 
ನೋಟೀಸ್‌ ಸಂಖ್ಯೆ ಯುಸೇಇ 98 ಯುಇಸೇ 2005, ದಿನಾಂಕ: 18-08-2011 
8. ಶ್ರೀ ವಿ.ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ 
ಉತ್ತರ ದಿನಾಂಕ: 03-10-2011 


9. ಶ್ರೀ ವಿ.ಕೆ. ಗುಡೋಡಗಿ, ನಿವೃತ್ತ ಜ೦ಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರು 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ದಾಖಲಿಸಿದ್ದ ಅರ್ಜಿ ಸಂಖ್ಯೆ: 6404/2011 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೪೧ 





ಪ್ರಸ್ತಾವನೆ: 

ಶ್ರೀ ವಿಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅವರು, ಇಲಾಖೆಯ ಪ್ರಭಾರಿ ಜಂಟಿ 
ನಿರ್ದೇಶಕರಾದ ಶ್ರೀಮತಿ ಎಂ.ಎಸ್‌. ಲಲಿತ ಅವರಿಗೆ ವಿಶೇಷ ಸ್ವಯಂ ನಿವೃತ್ತಿ ನೀಡಬಾರದೆಂದು ಅನಗತ್ಯವಾಗಿ ಟಿಪ್ಪಣಿ ಸಲ್ಲಿಸಿ ಸದರಿ ಪ್ರಸ್ತಾವನೆಯನ್ನು 
ವಿಳಂಬ ಮಾಡಿದ, ಉಪ ನಿರ್ದೇಶಕರ ಹುದ್ದೆಯಲ್ಲಿ ಹೆಚ್ಚುವರಿ ಎಂದು ಗುರುತಿಸಲಾದ ಆರ್‌. ಮಲ್ಲಿಕಾರ್ಜುನಯ್ಯ, ಹೆಚ್‌.ಬಿ. ನಂಜೇಗೌಡ, ಹಾಗೂ 
ರಜಿಯುದ್ದೀನ್‌ ಅವರುಗಳಿಗೆ ನೀಡಲಾದ ವಿಶೇಷ ಸ್ವಯಂ ನಿವೃತ್ತಿ ಸೌಲಭ್ಯದ ಆದೇಶದ ವಿರುದ್ಧ ಅಕ್ರಮವಾಗಿ ಸರ್ಕಾರದ ವಿರುದ್ಧವೇ ಮಹಾಲೇಖಪಾಲರಿಗೆ 
ನೇರವಾಗಿ ಪತ್ರ ಬರೆದ, 2004-05ನೇ ಸಾಲಿನ ಜಿಲ್ಲಾ ಪಂಚಾಯತ್‌ ಯೋಜನೆ ಅಡಿಯಲ್ಲಿ ನಿರ್ವಹಿಸಲಾದ ಯೋಜನೆಗಳ ಲೆಕ್ಕಪತ್ರ ತಪಾಸಣೆ 
ನಡೆಸಬೇಕೆಂಬ ಮೇಲಾಧಿಕಾರಿ ಆದೇಶವನ್ನು ಧಿಕ್ಕರಿಸಿದ, 12ನೇ ಹಣಕಾಸು ಯೋಜನೆಯಲ್ಲಿ ತಾಲ್ಲೂಕು ಕ್ರೀಡಾಂಗಣಗಳ ಅಭಿವೃದ್ಧಿಗೆ ಅಂದಾಜು ಪಟ್ಟಿ 
ತಯಾರಿಸಬೇಕೆಂಬ ಮೇಲಧಿಕಾರಿಗಳ ನಿರ್ದೇಶನಗಳನ್ನು ನಿರ್ಲಕ್ಷಿಸಿದ, ತನ್ನ ಮೇಲಾಧಿಕಾರಿಗಳ ವಿರುದ್ಧವೇ ದೂರು ನೀಡಿದ, ಡ್ರಾ ಮಾಡಿದ ಲಕ್ಷಾಂತರ 
ರೂ.ಗಳ ಹಣವನ್ನು ಸರಿಯಾದ ಖಾತೆಗೆ ಜಮಾ ಮಾಡದೇ, ಲೆಕ್ಕ ಪತ್ರ ನಗದು ಪುಸ್ತಕಗಳನ್ನು ಸಮರ್ಪಕವಾಗಿ ನಿರ್ವಹಿಸದೇ ಆಡಿಟ್‌ ಆಕ್ಷೇಪಣೆಗಳಿಗೆ 
ಕಾರಣರಾದ, ಬೆಳಗಾವಿ ವಿಭಾಗದಲ್ಲಿ ಇಲಾಖೆಯ ಯೋಜನಾ ಕಾರ್ಯಕ್ರಮಗಳಿಗೆ ಬಿಡುಗಡೆಯಾದ ಹಣವನ್ನು ವೆಚ್ಚ ಮಾಡದೇ ಬ್ಯಾಂಕ್‌ ಖಾತೆಗೆ ಜಮಾ 
ಮಾಡಿ ದುರ್ನಡತೆ ಎಸಗಿದ ಆರೋಪಗಳಿಗಾಗಿ ಅವರಿಗೆ ಸಿಸಿಎ ನಿಯಮಾವಳಿಗಳನ್ವಯ ಮೇಲೆ (1ರಲ್ಲಿ ಓದಲಾದ ದಿನಾಂಕ: 01-07-2006ರ ನೋಟೀಸ್‌ 
ನೀಡುವ ಮೂಲಕ ಇಲಾಖಾ ವಿಚಾರಣೆ ಪ್ರಾರಂಭಿಸಲಾಯಿತು. ವಿಚಾರಣೆ ಜಾರಿಯಲ್ಲಿದ್ದಾಗ ದಿನಾಂಕ: 30-04-2007ರಂದು ಸದರಿ ಅಧಿಕಾರಿಯು 
ವಯೋನಿವೃತ್ತಿ ಹೊಂದಿದರು. ಆ ತರುವಾಯ ಮೇಲೆ (2)ರಲ್ಲಿ ಓದಲಾದ ದಿನಾಂಕ: 16-06-2007ರ ಉತ್ತರವನ್ನು ನೀಡಿ ಸದರಿಯವರು ಆರೋಪಗಳನ್ನು 
ನಿರಾಕರಿಸಿದ್ದಾರೆ. ಆ ಉತ್ತರವನ್ನು ಪರಿಶೀಲಿಸಿದ ಸರ್ಕಾರವು ಅವು ಸಮರ್ಪಕವಾಗಿಲ್ಲದ ಕಾರಣ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ದೃಷ್ಟಿಯಿಂದ 
ವಿಚಾರಣೆಯನ್ನು ಮುಂದುವರೆಸಲು ತೀರ್ಮಾನಿಸಿ, ಮೇಲೆ (3)ರಲ್ಲಿ ಓದಲಾದ ದಿನಾಂಕ: 04-08-2010ರ ಆದೇಶದಲ್ಲಿ ಶ್ರೀ ಎಂ.ಜಿ. ಹಿರೇಮಠ್‌, 
ನಿವೃತ್ತ ನ್ಯಾಯಾಧೀಶರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ 
ಮುಂದೆ ಮಂಡಿಸಲು ಶ್ರೀ ಆರ್‌. ಎಲ್‌. ಪಾಟೀಲ್‌, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು, ಅವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು 


ಮೇಲೆ (4ರಲ್ಲಿ ಓದಲಾದ ದಿನಾಂಕ: 10-08-2010ರ ಪತ್ರದಲ್ಲಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆರವರು 
ಶ್ರೀ ಆರ್‌.ಎಲ್‌. ಪಾಟೀಲ್‌, ಜಂಟಿ ನಿರ್ದೇಶಕರು ಈ ಪ್ರಕರಣದಲ್ಲಿ ಶಿಸ್ತು ಪ್ರಾಧಿಕಾರ ಪರ ಸಾಕ್ಷಿಗಳಲ್ಲಿ ಒಬ್ಬರಲ್ಲಿ ಹೆಸರಿಸಲ್ಪಟ್ಟಿದ್ದು, ನಿಯಮಾನುಸಾರ ಅವರು 
ಮಂಡನಾಧಿಕಾರಿಯಾಗಿ ಕಾರ್ಯನಿರ್ವಹಿಸಲು ಅವಕಾಶ ಇರುವುದಿಲ್ಲವೆಂದು ತಿಳಿಸಿದ್ದರಿಂದ, ಮೇಲೆ (5)ರಲ್ಲಿ ಓದಲಾದ ದಿನಾಂಕ: 21-09-2010ರ 
ಪರಿಷ್ಕೃತ ಆದೇಶದಲ್ಲಿ ಈ ಇಲಾಖಾ ವಿಚಾರಣೆಯಲ್ಲಿ ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು 
ಶ್ರೀ ಆರ್‌.ಎಲ್‌. ಪಾಟೀಲ್‌, ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಬೆಂಗಳೂರು ಅವರ ಬದಲಾಗಿ ಶ್ರೀ ಜಿತೇ೦ದ್ರಶೆಟ್ಟಿ. 
ಸಹಾಯಕ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಅವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 


ಮೇಲೆ (6) ರಲ್ಲಿ ಓದಲಾದ ದಿನಾಂಕ: 15-07-2011ರಲ್ಲಿ ಶ್ರೀ ಎಮ್‌.ಜಿ. ಹಿರೇಮಠ್‌, ವಿಚಾರಣಾಧಿಕಾರಿಗಳು, ಇವರು ಶ್ರೀ ವಿ.ಕೆ. ಗುಡೋಡಗಿ, 
ನಿವೃತ್ತ ಜಂಟಿ ನಿರ್ದೇಶಕರು. ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರ ವಿರುದ್ಧ ಇಲಾಖಾ ವಿಚಾರಣೆ ಕೈಗೊಂಡು ಸಲ್ಲಿಸಿರುವ ವಿಚಾರಣಾ 
ವರದಿಯಲ್ಲಿ, ಆಪಾದಿತರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಿದರೂ ಅವರು ಪದೇ ಪದೇ ವಿಚಾರಣೆಗೆ ಗೈರು ಹಾಜರಾಗಿ ಮುಂದೂಡುವ ಪ್ರಯತ್ನ 
ಮಾಡುತ್ತಿರುವುದು ಕಂಡುಬರುತ್ತದೆ. ಇಲ್ಲಿಯವರೆವಿಗೆ ಆಪಾದಿತರು ತಮ್ಮ ಪ್ರಾಥಮಿಕ ಹೇಳಿಕೆಯನ್ನು ನೀಡಿ, ಅವರ ವಿರುದ್ಧ ಮಾಡಿದ ಆರೋಪಗಳನ್ನು 
ಸ್ಪಷ್ಟವಾಗಿ ನಿರಾಕರಿಸಿರುವುದಿಲ್ಲ. ಕೊನೆಗೆ ಆಪಾದಿತರು ವಿಚಾರಣೆಗೆ ಗೈರು ಹಾಜರು ಆಗಿದ್ದರಿಂದ ಅವರನ್ನು ಗೈರು ಹಾಜರು ಎಂದು ಪರಿಗಣಿಸಿ, ಅವರ 
ವಿರುದ್ಧ ಮಾಡಿದ ಆರೋಪ 1 ರಿಂದ 6 ರುಜುವಾತಾಗಿವೆ ಎಂದು ವಿಚಾರಣಾ ವರದಿಯಲ್ಲಿ ತಿಳಿಸಿರುತ್ತಾರೆ. 


ಮೇಲೆ (7) ರಲ್ಲಿ ದಿನಾಂಕ: 18-08-2011ರ ಶ್ರೀ ವಿ. ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ ಇವರಿಗೆ ನೋಟೀಸ್‌ ನೀಡುವ ಮೂಲಕ ವಿಚಾರಣಾಧಿಕಾರಿಗಳು, ನಿಯಮಾನುಸಾರ ವಿಚಾರಣೆ ನಡೆಸಿ ಸಲ್ಲಿಸಿರುವ ವರದಿಯನ್ನು ಏಕೆ 
ಅಂಗೀಕರಿಸಬಾರದೆಂಬ ವಿಚಾರದಲ್ಲಿ ತಮ್ಮ ಪ್ರತಿರಕ್ಷಣಾ ಹೇಳಿಕೆಯನ್ನು ಈ ನೋಟೀಸು ತಲುಪಿದ 30 ದಿನಗಳ ಒಳಗಾಗಿ ಸರ್ಕಾರದ ಪ್ರಧಾನ 
ಕಾರ್ಯದರ್ಶಿ, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅವರಿಗೆ ಲಿಖಿತ ಮೂಲಕ ಸಲ್ಲಿಸತಕ್ಕದ್ದು, ಈ ನಿಗಧಿತ ಅವಧಿಯೊಳಗೆ ತಮ್ಮಿಂದ ಯಾವ 
ಪ್ರತಿರಕ್ಷಣಾ ಹೇಳಿಕೆ ಸ್ವೀಕೃತವಾಗದೇ ಇದ್ದಲ್ಲಿ ನಿಯಮಾನುಸಾರ, ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದೆಂದ ತಿಳಿಸಲಾಗಿತ್ತು. 


ಮೇಲೆ (8)ರಲ್ಲಿ ಓದಲಾದ ದಿನಾಂಕ: 03-10-2011ರ ಉತ್ತರವನ್ನು ನೀಡಿ ವಿಚಾರಣಾಧಿಕಾರಿಯವರು ನೀಡಿರುವ ವಿಚಾರಣಾ ವರದಿಯು 
ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11 (23)ಕ್ಕೆ ಅನುಗುಣವಾಗಿರುವುದಿಲ್ಲ. 
ವಿಚಾರಣಾಧಿಕಾರಿಯು ಯಾವುದೇ ಸಾಕ್ಷಿಗಳನ್ನು ವಿಚಾರಣೆ ಮಾಡದೇ, ದಾಖಲಾತಿಗಳನ್ನು ಗುರುತಿಸದೇ ಏಕಪಕ್ಷೀಯವಾಗಿ ತೀರ್ಮಾನಕ್ಕೆ ಬಂದಿರುತ್ತಾರೆ 
ಎಂದು ಉತ್ತರ ನೀಡಿ ಆರೋಪಗಳನ್ನು ನಿರಾಕರಿಸಿರುತ್ತಾರೆ. 


ಮೇಲೆ (9)ರಲ್ಲಿ ಓದಲಾದ ಶ್ರೀ ವಿ. ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಇವರು 
ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಅರ್ಜಿ ಸಂಖ್ಯೆ 6404/2011ನ್ನು ದಾಖಲಿಸಿ ಸರ್ಕಾರವು ಜಾರಿ ಮಾಡಲಾಗಿದ್ದ ದಿನಾಂಕ: 18-08-2011ರ 2ನೇ 
ಕಾರಣ ಕೇಳುವ ನೋಟೀಸ್‌ ಪ್ರಶ್ನಿಸಿ ವಿಚಾರಣಾಧಿಕಾರಿಯವರು ನೀಡಿರುವ ವಿಚಾರಣಾ ವರದಿಯು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11 (23)ಕ್ಕೆ ಅನುಗುಣವಾಗಿರುವುದಿಲ್ಲ. ವಿಚಾರಣಾಧಿಕಾರಿಯು ಯಾವುದೇ ಸಾಕ್ಷಿಗಳನ್ನು 
ವಿಚಾರಣೆ ಮಾಡದೇ, ದಾಖಲಾತಿಗಳನ್ನು ಗುರುತಿಸದೇ ಏಕಪಕ್ಷೀಯವಾಗಿ ತೀರ್ಮಾನಕ್ಕೆ ಬಂದಿರುತ್ತಾರೆ ಎಂದು ಮಾನ್ಯ ನ್ಯಾಯ ಮಂಡಳಿಯಲ್ಲಿ 
ಪ್ರಶ್ನಿಸಿರುತ್ತಾರೆ. ಮಾನ್ಯ ನ್ಯಾಯ ಮಂಡಳಿಯು ದಿನಾಂಕ: 31-10-2011ರಂದು 2ನೇ ಕಾರಣ ಕೇಳುವ ನೋಟೀಸ್‌ ಮೇಲೆ ಮುಂದಿನ ಪ್ರಕ್ರಿಯೆಗೆ ತಡೆಯಾಜ್ಞೆ 
ನೀಡಿ ಮಧ್ಯಂತರ ಆದೇಶ ನೀಡಿತ್ತು 


ಅನಂತರ ಸರ್ಕಾರವು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಗೆ ಸಲ್ಲಿಸಿರುವ ಹೇಳಿಕೆಯಲ್ಲಿ ವಿಚಾರಣಾಧಿಕಾರಿಯವರು ಸಲ್ಲಿಸಿರುವ ವಿಚಾರಣಾ 
ವರದಿಯಲ್ಲಿ ಪ್ರಸೆಂಟಿಂಗ್‌ ಆಫೀಸರ್‌ರವರು ಯಾವುದೇ ಸಾಕ್ಷಿಗಳನ್ನು ಪರೀಕ್ಷೆಗೆ ಒಳಪಡಿಸಿರುವುದಿಲ್ಲವೆಂಬ ಹಾಗೂ ಯಾವುದೇ ದಾಖಲಾತಿಗಳನ್ನು 


೧೧೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಗುರುತಿಸಿರುವುದಿಲ್ಲವೆಂಬ ಅಂಶವನ್ನು ಗಮನಿಸಿ, ಆ ಕಾರಣದಿಂದ ವಿಷಯವನ್ನು ವಿಚಾರಣಾಧಿಕಾರಿಗಳಿಗೆ ಪುನಃ ಕಳುಹಿಸಿ ಯಾವ ಹಂತದಲ್ಲಿ ಅಸಾಂಗತ್ಯ 
(Discriepency) ಸಂಭವಿಸಿದೆಯೋ ಆ ಹಂತದಲ್ಲಿ ಕೆಸಿಎಸ್‌ (ಸಿಸಿಎ) ನಿಯಮಗಳು ನಿಯಮ 1ಎ) 1ರ ಪ್ರಕಾರ ವಿಚಾರಣಾಧಿಕಾರಿಗಳಿಗೆ 
ಹಿಂದಿರುಗಿಸುವುದಾಗಿ ತಿಳಿಸಲಾಗಿತ್ತು. ಆದರೆ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ 2ನೇ ಕಾರಣ ಕೇಳುವ ನೋಟೀಸಿಗೆ ತಡೆಯಾಜ್ಞೆ ಇದ್ದ ಕಾರಣ 
ಮುಂದಿನ ಪ್ರಕ್ರಿಯೆ ಕೈಗೊಳ್ಳಲು ಸಾಧ್ಯವಾಗಿರಲಿಲ್ಲ. ಈ ಮಧ್ಯೆ ಶ್ರೀ ವಿ. ಕೆ. ಗುಡೋಡಗಿ, ನಿವೃತ್ತ ಜ೦ಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ 
ಇಲಾಖೆ, ಇವರು 2ನೇ ಕಾರಣ ಕೇಳುವ ನೋಟೀಸ್‌ ಪ್ರಶ್ನಿಸಿ ಮಾನ್ಯ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಿದ್ದ ಅರ್ಜಿಯನ್ನು ಹಿಂಪಡೆದಿರುತ್ತಾರೆ. 

ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಚಾರಣಾಧಿಕಾರಿಯವರು ಯಾವುದೇ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸದೇ ಹಾಗೂ 
ದಾಖಲಾತಿಗಳನ್ನು ಗುರುತಿಸದೇ ಸಲ್ಲಿಸಿರುವ ವರದಿಯು ಸಮರ್ಪಕವಾಗಿಲ್ಲದ ಕಾರಣ ಸಾಕ್ಷಿಗಳನ್ನು ವಿಚಾರಣೆಗೆ ಒಳಪಡಿಸುವ ಹಾಗೂ ದಾಖಲಾತಿಗಳನ್ನು 
ಗುರುತಿಸಿ ವಿಚಾರಣೆ ನಡೆಸುವ ಹಂತದಿಂದ ಪ್ರಕರಣದ ಸತ್ಯಾಸತ್ಯತೆಯನ್ನು ತಿಳಿಯುವ ದೃಷ್ಟಿಯಿಂದ ಮುಂದುವರೆದ ವಿಚಾರಣೆ ನಡೆಸಲು ತೀರ್ಮಾನಿಸಿ 
ಸರ್ಕಾರವು ಈ ಮುಂದಿನಂತೆ ಆದೇಶಿಸುತ್ತದೆ. 


ಸರ್ಕಾರಿ ಆದೇಶ ಸಂಖ್ಯೆ: ಯುಸೇಇ 98 ಯುಅಸೇ 2005, ಬೆಂಗಳೂರು, ದಿನಾಂಕ: 11ನೇ ಫೆಬ್ರವರಿ, 2013 


ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11ಎ) 1ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು ಶ್ರೀ ವಿ. ಕೆ. ಗುಡೋಡಗಿ, ನಿವೃತ್ತ ಜಂಟಿ ನಿರ್ದೇಶಕರು, ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ, ರವರ ವಿರುದ್ಧ 
ಮೇಲೆ ಹೇಳಿದ ಆರೋಪಗಳ ಕುರಿತು ಮುಂದುವರೆದ ವಿಚಾರಣೆ ನಡೆಸುವ ಸಲುವಾಗಿ ಶ್ರೀ ಎಂ.ಜಿ. ಹಿರೇಮಠ್‌, ನಿವೃತ್ತ ನ್ಯಾಯಾಧೀಶರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 


ಶಿಸ್ತು ಪ್ರಾಧಿಕಾರದ ಪರವಾಗಿ ಪ್ರಕರಣವನ್ನು ವಿಚಾರಣಾಧಿಕಾರಿಗಳ ಮುಂದೆ ಮಂಡಿಸಲು ಶ್ರೀ ಜಿತೇಂದಶೆಟ್ಟಿ ಉಪ ನಿರ್ದೇಶಕರು, ಯುವಜನ 
ಸೇವಾ ಮತ್ತು ಕ್ರೀಡಾ ಇಲಾಖೆ, ಬೆಂಗಳೂರು ಅವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 


ಈ ವಿಚಾರಣೆಗಾಗಿ ಶ್ರೀ ಎಂ.ಜಿ. ಹಿರೇಮಠ್‌, ಇವರಿಗೆ ಸಂಭಾವನೆಯನ್ನು ಈಗಾಗಲೇ ಪಾವತಿಸಿರುವುದರಿಂದ ಸರ್ಕಾರಿ ಆದೇಶ 
ಸಂಖ್ಯೆ: ಸಿಆಸುಇ 3 ಸೇಇವಿ 96 ದಿನಾಂಕ: 24-04-98ರನ್ವಯ ಈ ಪ್ರಕರಣದಲ್ಲಿ ಈಗಾಗಲೇ ವಿಚಾರಣಾಧಿಕಾರಿಗಳಿಗೆ ಸಂಭಾವನೆ ನೀಡಿರುವುದರಿಂದ 
ಅದೇ ಆರೋಪಗಳ ವಿಚಾರಣೆಗಾಗಿ ಮುಂದುವರೆದ ವಿಚಾರಣೆಯನ್ನು ನಡೆಸಲು ವಿಚಾರಣಾಧಿಕಾರಿಗೆ ಪ್ರಕರಣವನ್ನು ಹಿಂದಿರುಗಿಸುತ್ತಿರುವುದರಿಂದ 
ವಿಚಾರಣಾಧಿಕಾರಿಗೆ ಪ್ರತ್ಯೇಕವಾಗಿ ಸಂಭಾವನೆ ನೀಡುವ ಅವಶ್ಯಕತೆ ಇರುವುದಿಲ್ಲ. 


ವಿಚಾರಣಾಧಿಕಾರಿಗಳಿಗೆ ಸ್ಥಳಾವಕಾಶ ಶೀಘ್ರಲಿಪಿಗಾರರ ಸೇವೆ ಸಾಮಾಗ್ರಿ ಇತ್ಯಾದಿಗಳನ್ನು ಒದಗಿಸಲು ನಿರ್ದೇಶಕರು, ಯುವಜನ ಸೇವಾ ಮತ್ತು 
ಕ್ರೀಡಾ ಇಲಾಖೆ, ಇವರಿಗೆ ಸೂಚಿಸಲಾಗಿದೆ. ವಿಚಾರಣೆಯನ್ನು ಆರು ತಿ೦ಗಳೊಳಗಾಗಿ ಮುಕ್ತಾಯಗೊಳಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎ. ಹಿದಾಯತ್ತುಲ್ಲ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧.೧. 606 ಯುವಜನ ಸೇವಾ ಇಲಾಖೆ. 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವಾಲಯ 
ತಿದ್ದುಪಡಿ ಆದೇಶ 


ಬ 
ವಿಷಯ : ರಾಜ್ಯದಲ್ಲಿ ಜೀತದಾಳುಗಳನ್ನು ಗುರುತಿಸುವ ಸಲುವಾಗಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಲು ಅನುದಾನ ಬಿಡುಗಡೆ 
ಮಾಡುವ ಬಗ್ಗೆ. 
ಉಲ್ಲೇಖ: 1 ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 05 ಆರ್‌ಬಿಎಲ್‌ 2012, ದಿನಾಂಕ : 13-6-2012. 
2. ಜಿಲ್ಲಾಧಿಕಾರಿಗಳು. ಬೆಂಗಳೂರು ನಗರ ಜಿಲ್ಲೆ. ಬೆಂಗಳೂರು ಇವರು ಸರ್ಕಾರಕ್ಕೆ ಸಲ್ಲಿಸಿರುವ ಪತ್ರ 
ಸಂ: ಎ೦ಎಜಿ (4)ಜೀತದಾಳು/ಸಿಆರ್‌/7/2012-13, ದಿನಾ೦ಕ : 06-02-2013. 


ಮೇಲ್ಕಂಡ ಉಲ್ಲೇಖ (0ರ ಆದೇಶದಲ್ಲಿ ರಾಜ್ಯದಲ್ಲಿ ಜೀತದಾಳುಗಳನ್ನು ಗುರುತಿಸುವ ಸಲುವಾಗಿ ಸಮೀಕ್ಷೆ ಕಾರ್ಯ ಕೈಗೊಳ್ಳಲು ಪ್ರತಿ ಜಿಲ್ಲೆಗೆ 
ರೂ. 2.00 ಲಕ್ಷಗಳಂತೆ ರಾಜ್ಯದ 30 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಆಯಾಯ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಡಿ.ಡಿ.ಒ ಕೋಡನ್ನು ನಮೂದಿಸಿ ಒಟ್ಟು 
ರೂ. 60.00 ಲಕ್ಷಗಳ ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಆದರೆ ಉಲ್ಲೇಖ (2)ರ ಪತ್ರದಲ್ಲಿ ಜಿಲ್ಲಾಧಿಕಾರಿಗಳು ಬೆಂಗಳೂರು ನಗರ ಜಿಲ್ಲೆ 
ಇವರು ತಮ್ಮ ಜಿಲ್ಲೆಯ ಡ್ರಾಯಿಂಗ್‌ ಕೋಡ್‌ ನಂಬರ್‌ 01-00-80-0004 ಅಲ್ಲದ ಕಾರಣ ಇದನ್ನು 0200 ೧೦0-0002 ಎಂದು ಸರಿಪಡಿಸುವಂತೆ 
ಸರ್ಕಾರವನ್ನು ಕೋರಿರುತ್ತಾರೆ. ಆದ್ದರಿಂದ ಉಲ್ಲೇಖ (1ರ ಆದೇಶದ ಕೋಷ್ಟಕದಲ್ಲಿ ನಮೂದಿಸಿದ ಬೆ೦ಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ 
DDO Code No. 01-00-RD-0004 ಎಂಬುದರ ಬದಲಾಗಿ 0200೦-0೦02 ಎ೦ದು ಓದಿಕೊಳ್ಳತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ದೀಪಾ 
ನಿರ್ದೇಶಕರು, ಸ್ವಉ.ಕಾ. ಹಾಗೂ ಪದನಿಮಿತ್ತ 
ಸರ್ಕಾರದ ಉಪ ಕಾರ್ಯದರ್ಶಿ, 
P.R. 596 ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೪೩ 





ಲೋಕೋಪಯೋಗಿ, ಬಂದರುಗಳು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ : ಕೊಪ್ಪಳ ನಗರದ ಮಧ್ಯಭಾಗದಲ್ಲಿ ಹಾದುಹೋಗುವ ರಾಷ್ಟ್ರೀಯ ಹೆದ್ದಾರಿ 63ರ ಉಳಿದ ಭಾಗಗಳನ್ನು ಮತ್ತು 5 
ವೃತ್ತಗಳನ್ನು ಅಂದಾಜು ಮೊತ್ತ ರೂ. 17.38 ಕೋಟಿಗಳಲ್ಲಿ ನಿರ್ಮಾಣ ಮಾಡುವ ಕಾಮಗಾರಿಗೆ ಆಡಳಿತಾತ್ಮಕ 


ಅನುಮೋದನೆ ನೀಡುವ ಬಗ್ಗೆ. 


ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), ಧಾರವಾಡ ರವರ ಪತ್ರ ಸಂಖ್ಯೆ 
ಮುಇಂ(ಉ) : ತಾಸ-6 : ಸಇಂ-3: ಕೊವಿ : 2012-13 : 10096, ದಿನಾಂಕ ; 17-1-2013. 


ಕೊಪ್ಪಳ ಮತಕ್ಷೇತ್ರದ ಮಾನ್ಯ ಶಾಸಕರು, ಮಾನ್ಯ ಮುಖ್ಯಮಂತ್ರಿಯವರಿಗೆ ಬರೆದ ಪತ್ರದಲ್ಲಿ, ಗುಲ್ಬರ್ಗಾ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಲಾಗಿದ್ದ 
ನಗರೋತ್ಪಾನ ಯೋಜನೆಯಡಿ ಮತ್ತು ಮುಖ್ಯಮಂತ್ರಿಗಳ ಸಣ್ಣ ಮತ್ತು ಮಧ್ಯಮ ಪಟ್ಟಣಗಳ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಅನುದಾನ ಬಿಡುಗಡೆಯಾಗಿ 
ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಇದರ ಜೊತೆಗೆ ಬಸವೇಶ್ವರ ವೃತ್ತ (ಗಂಜ್‌ ಸರ್ಕಲ್‌), ಅಶೋಕ ವೃತ್ತ, ಹಳೇ ಡಿಸಿ ಆಫೀಸ್‌ ವೃತ್ತ, ಸ್ಟೇಷನ್‌ 
ರೋಡು ವೃತ್ತ, ಇವುಗಳ ರಸ್ತೆಯು ಅತ್ಯಂತ ವಾಹನ ದಟ್ಟಣೆಯಿಂದ ಸಂಚಾರಕ್ಕೆ ತೊಂದರೆಯಾಗಿರುವುದರಿಂದ ಈ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲು ಹಾಗೂ 
ಕೊಪ್ಪಳ ನಗರದ ಮಧ್ಯಭಾಗದಲ್ಲಿ ಬರುವ ರಸ್ತೆಯಲ್ಲಿನ ವೃತ್ತಗಳನ್ನು ನಿರ್ಮಾಣ ಮಾಡಲು ಹೆಚ್ಚುವರಿಯಾಗಿ ರೂ. 17.38 ಕೋಟಿ ಅನುದಾನದೊಂದಿಗೆ 
ವಿಶೇಷ ಯೋಜನೆಯಡಿ ಕಾಮಗಾರಿ ಕೈಗೆತ್ತಿಕೊಳ್ಳಲು ಕೋರಿರುತ್ತಾರೆ. ಸದರಿ ಪತ್ರದ ಮೇಲೆ ಮಾನ್ಯ ಮುಖ್ಯಮಂತ್ರಿಯವರು “ರೂ. 17.38 ಕೋಟಿ 
ಅನುದಾನ ಬಿಡುಗಡೆ ಮಾಡುವುದು ಸಚಿವ ಸಂಪುಟಕ್ಕೆ ವಿಷಯ ಮಂಡಿಸಿ” ಎಂದು ಆದೇಶಿಸಿರುತ್ತಾರೆ. 


2. ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ಪತ್ರದಲ್ಲಿ, ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), ಧಾರವಾಡರವರು, ಕೊಪ್ಪಳ 
ನಗರದ ಮಧ್ಯ ಭಾಗದಲ್ಲಿ ಹಾಯ್ದುಹೋಗುವ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ-63 ಆಗಿದ್ದು, ಸದರಿ ರಸ್ತೆಯ ಅಭಿವೃದ್ಧಿ ಹಾಗೂ ಡಾಂಬರೀಕರಣ, 
ಸಿಸಿ ಚರಂಡಿ ಮತ್ತು ಪುಟ್‌ಪಾತ್‌ಗಳ ನಿರ್ಮಾಣವನ್ನು ನಿರ್ಮಿತಿ ಕೇಂದ್ರ ಕೊಪ್ಪಳ ಇವರು ನಿರ್ವಹಿಸುತ್ತಿದ್ದು, ಕೆಲವೊಂದು ಭಾಗಗಳಲ್ಲಿ ಬಿಟ್ಟುಹೋಗಿದ್ದು, 
ಅದರಲ್ಲಿ ಎಸ್‌.ಎಫ್‌.ಎಸ್‌. ಶಾಲೆಯಿಂದ ಗಂಜ್‌ ಸರ್ಕಲ್‌ವರೆಗೆ ಎರಡೂ ಬದಿಗಳಲ್ಲಿ ಹಾಗೂ ವೈ-ಜಂಕ್ಷನ್‌ದಿಂದ ಅಮೀನಪೂರ (ಬನ್ನಿಕಟ್ಟ) ರವರೆಗೆ 
ಬರುವ 5 ವೃತ್ತಗಳು (ಬಸವೇಶ್ವರ ವೃತ್ತ ಭೀಮರಾಯ ವೃತ್ತ, ಕನಕದಾಸ ವೃತ್ತ ಅಶೋಕ ವೃತ್ತ ಹಾಗೂ ಶಾಸ್ತಿ ವೃತ್ತ ನಿರ್ಮಾಣ ಮಾಡಲು ಅವಕಾಶ 
ಕಲ್ಪಿಸಿ, 2012-13ನೇ ಸಾಲಿನ ದರಪಟ್ಟಿಯ ದರಗಳನ್ವಯ ರೂ. 1738.00 ಲಕ್ಷಗಳ ರೇಖಾ ಅಂದಾಜು ಪತ್ರಿಕೆ ತಯಾರಿಸಿ, ಸದರಿ ಕಾಮಗಾರಿಗೆ ಸಚಿವ 
ಸಂಪುಟದ ಮುಂದೆ ಮಂಡಿಸಿ ಆಡಳಿತಾತ್ಮಕ ಅನುಮೋದನೆಯೊಂದಿಗೆ ಸೂಕ್ತ ಅನುದಾನ ಒದಗಿಸಲು ಕೋರಿರುತ್ತಾರೆ. 


3. ಲೋಕೋಪಯೋಗಿ ಇಲಾಖೆಗೆ 2012-13ನೇ ಸಾಲಿಗೆ ಒದಗಿಸಲಾಗಿರುವ ಅನುದಾನವನ್ನು ಹಾಲಿ ಮುಂದುವರೆದ ಯೋಜನೆಗಳ 
ಕಾಮಗಾರಿಗಳಿಗೆ ಹಂಚಿಕೆ ಮಾಡಿ, ಅಪೆಂಡಿಕ್ಸ್‌-ಇ ನಲ್ಲಿ ಅನುಮೋದನೆಗಾಗಿ ಸಲ್ಲಿಸಲಾಗಿರುವುದರಿಂದ, ಪ್ರಸ್ತಾಪಿತ ಕಾಮಗಾರಿಗೆ ಹೆಚ್ಚಿನ ಅನುದಾನಕ್ಕಾಗಿ 
ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿತ್ತು ಆರ್ಥಿಕ ಇಲಾಖೆಯು ತನ್ನ ಟಿಪ್ಪಣಿ ಸಂಖ್ಯೆ : PWD 44 FC-1/13, ದಿನಾಂಕ : 19-1-2013 ರಲ್ಲಿ 
ಈ ಕೆಳಕಂಡಂತೆ ಅಭಿಪ್ರಾಯ ನೀಡಿದೆ : 


“The proposal has been examined. Finance Department agrees to the project provided that PWD includes this in 
Appendix-E depending upon the availability of Budget”. 


4. 2012-13ನೇ ಸಾಲಿನಲ್ಲಿ ಹೊಸ ಕಾಮಗಾರಿಗಳಿಗಾಗಿ ಒದಗಿಸಲಾದ ಅನುದಾನದಲ್ಲಿ ಈಗಾಗಲೇ ಹೊಸ ಕಾಮಗಾರಿಗಳ ಪಟ್ಟಿ 
ತಯಾರಿಸಲಾಗಿರುವುದರಿಂದ, ಈ ಕಾಮಗಾರಿಯನ್ನು ಸಹ 2012-13ನೇ ಸಾಲಿನಲ್ಲಿ ಕೈಗೆತ್ತಿಕೊಳ್ಳಬೇಕಾದಲ್ಲಿ, ಅಂದಾಜು ಮೊತ್ತ ರೂ. 17.38 ಕೋಟಿಗಳ 
ಶೇಕಡ 33 ರಷ್ಟು ಅಂದರೆ ರೂ. 5.79 ಕೋಟಿಗಳ ಹೆಚ್ಚುವರಿ ಅನುದಾನ ಅವಶ್ಯಕತೆ ಇರುತ್ತದೆ. ಆದ್ದರಿಂದ ಮಾನ್ಯ ಶಾಸಕರ ಪತ್ರದ ಮೇಲೆ ಮಾನ್ಯ 
ಮುಖ್ಯಮಂತ್ರಿಯವರು ನೀಡಿರುವ ಸೂಚನೆಯಂತೆ ಈ ಪ್ರಸ್ತಾವನೆಯನ್ನು ಹೆಚ್ಚುವರಿ ಅನುದಾನದ ಸಲುವಾಗಿ ಕರ್ನಾಟಕ ಸರ್ಕಾರದ (ವ್ಯವಹಾರಗಳು 
ನಿರ್ವಹಣೆ) ನಿಯಮಗಳು 1977ರ ನಿಯಮದ ನಿಯಮ 17 ಹಾಗೂ ಮೊದಲನೇ ಷೆಡ್ಕೂಲ್‌ನ ಐಟಂ 15 ರನ್ವಯ ಸಚಿವ ಸಂಪುಟದ ಮುಂದೆ 
ಮಂಡಿಸಲು ತೀರ್ಮಾನಿಸಿ ಅದರಂತೆ ಕಡತವನ್ನು ಸಚಿವ ಸಂಪುಟದ ಅನುಮೋದನೆ ಮಂಡಿಸಲಾಯಿತು. 


5. ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು, ಪ್ರಸ್ತಾವನೆಯನ್ನು ಕೊಪ್ಪಳ ನಗರದ ಮಧ್ಯಭಾಗದಲ್ಲಿ ಹಾದುಹೋಗುವ ರಾಷ್ಟ್ರೀಯ ಹೆದ್ದಾರಿ-63ರ 
ಉಳಿದ ಭಾಗಗಳನ್ನು ಮತ್ತು 5 ವೃತ್ತಗಳನ್ನು ಅಂದಾಜು ಮೊತ್ತ ರೂ. 17.38 ಕೋಟಿಗಳಲ್ಲಿ ನಿರ್ಮಾಣ ಮಾಡುವ ಕಾಮಗಾರಿ ಕೈಗೊಳ್ಳಲು ಆಡಳಿತಾತ್ಮಕ 
ಅನುಮೋದನೆ ಕೋರಿರುವುದಾಗಿದ್ದು, ಸದರಿ ಕಾಮಗಾರಿಯನ್ನು ಜರೂರಾಗಿ ತೆಗೆದುಕೊಳ್ಳಬೇಕಾಗಿರುವುದರಿಂದ ಈ ಬಗ್ಗೆ ಆದೇಶ ಹೊರಡಿಸಿ ನಂತರ ಸಚಿವ 
ಸಂಪುಟದ ಘಟನೋತ್ತರ ಅನುಮೋದನೆ ಪಡೆಯಬಹುದೆಂದು ಮಾನ್ಯ ಮುಖ್ಯಮಂತ್ರಿಯವರ ಅನುಮೋದನೆ ಪಡೆದು ಸೂಚಿಸಿರುತ್ತಾರೆ. 


6. ಅದರಂತೆ, ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ : 
ಸರ್ಕಾರದ ಆದೇಶ ಸಂಖ್ಯೆ : ಲೋಇ 27 ಸಿಆರ್‌ಎಂ 2013, ಬೆಂಗಳೂರು, ದಿನಾಂಕ : 31-1-2013 


ಅ ನು 


17 ಮತ್ತು ಮೊದಲನೇ ಷೆಡ್ಕೂಲ್‌ನ ಐಟಂ 15 ರನ್ವಯ, ಸಚಿವ ಸಂಪುಟದ ಘಟನ ಅನುಮೋದನೆ ಪಡೆಯುವ ಷರತ್ತಿಗೊಳಪಟ್ಟು, ಕೊಪ್ಪಳ ನಗರದ ಮಧ್ಯ 
ಭಾಗದಲ್ಲಿ ಹಾಯ್ದುಹೋಗುವ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿ-63 ರಲ್ಲಿ ಬಿಟ್ಟುಹೋಗಿರುವ ಭಾಗಗಳನ್ನು ಅಭಿವೃದ್ಧಿ ಪಡಿಸಲು ಹಾಗೂ 5 ವೃತ್ತಗಳನ್ನು 
(ಬಸವೇಶ್ವರ ವೃತ್ತ, ಭೀಮರಾಯ ವೃತ್ತ, ಕನಕದಾಸ ವೃತ್ತ ಅಶೋಕ ವೃತ್ತ ಹಾಗೂ ಶಾಸ್ತ್ರಿ ವೃತ್ತ ರೂ. 1738.00 ಲಕ್ಷಗಳ (ಒಂದು ಸಾವಿರದ ಏಳುನೂರ 
ಮೂವತ್ತೆಂಟು ಲಕ್ಷಗಳು) ಅಂದಾಜು ವೆಚ್ಚದಲ್ಲಿ ಅಂದಾಜು ಮೊತ್ತದ ಮೂರನೇ ಒಂದು ಭಾಗವಾದ ರೂ. 579 ಲಕ್ಷಗಳ (ಐದುನೂರ ಎಪ್ಪತ್ತೊಂಭತ್ತು 
ಲಕ್ಷಗಳು) ಅನುದಾನವನ್ನು ಒದಗಿಸುವುದರೊಂದಿಗೆ 2012-13ನೇ ಸಾಲಿನ ಅಪೆಂಡಿಕ್ಸ್‌-ಇ ನಲ್ಲಿ ಸೇರ್ಪಡಿಸಿ ನಿರ್ಮಾಣ ಮಾಡುವ ಕಾಮಗಾರಿಯನ್ನು 
ಕೈಗೊಳ್ಳಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರ ನಿಯಮ 


೧೧೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





2. ಮೇಲಿನ ಕಾಮಗಾರಿಗಳನ್ನು ಕರ್ನಾಟಕ ಪಾರದರ್ಶಕತೆ ಅಧಿನಿಯಮದನ್ವಯ ಕೈಗೊಳ್ಳತಕ್ಕದ್ದು ಮತ್ತು ಕಾಮಗಾರಿಗಳ ವೆಚ್ಚವು ಯಾವುದೇ 
ಕಾರಣಕ್ಕಾಗಿ ಅನುಮೋದಿತ ಅಂದಾಜು ಮೊತ್ತವನ್ನು ಮೀರತಕ್ಕದ್ದಲ್ಲ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೃಷ್ಣಮೂರ್ತಿ ಬಿ. ಕುಲಕರ್ಣಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬಂದರುಗಳು ಹಾಗೂ 
P.R. 597 ಒಳನಾಡು ಜಲಸಾರಿಗೆ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು). 


ಲೋಕೋಪಯೋಗಿ, ಬಂದರುಗಳು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ : ಬಾಗಲಕೋಟೆ ಜಿಲ್ಲೆಯ ಮನಹಳ್ಳಿಯಿಂದ ನಾಯನೇಗಲಿ, ಮಂಕಣಿ, ಡೋಮನಾಳ, ಕಟಗೂರ ಮೂಲಕ ಕೂಡಲ 
ಸಂಗಮದವರೆಗಿನ 0.00 ರಿಂದ 23.44 ಕಿ.ಮೀ. ರವರೆಗಿನ ಜಿಲ್ಲಾ ಮುಖ್ಯ ರಸ್ತೆಯನ್ನು ರೂ. 20.00 ಕೋಟಿಗಳ 
ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸುವ ಕಾಮಗಾರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 
ಓದಲಾಗಿದೆ: 1 ಮುಖ್ಯ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿಗಳು, ಬೆಂಗಳೂರು ರವರ ಪತ್ರ ಸಂಖ್ಯೆ: ಮುಇಂ:ರಾಹೆ 
ಟಿಎ-2:ಎಇ-3:ಸಿಆರ್‌ಎಫ್‌:2012-13:6516-19, ದಿನಾ೦ಕ : 29-8-2012. 
2. ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), ಧಾರವಾಡ ರವರ ಪತ್ರ ಸಂಖ್ಯೆ: ಮುಇಂ 
(ಉ) : ತಾಂಸ-2 : ಸಇಂ-॥: ಇತರೆ : 2012-13 ; 05494, ದಿನಾಂಕ ; 10-10-2012 ಮತ್ತು 
ಸಂ. ಮುಇಂಉ:ತಾಸ-2: ಸಇಂ-l: 2012-13: 09433, ದಿನಾಂಕ : 1-1-2013. 


ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ದಿನಾಂಕ : 29-8-2012ರ ಪತ್ರದಲ್ಲಿ, ಮುಖ್ಯ ಇಂಜಿನಿಯರ್‌, ರಾಷ್ಟ್ರೀಯ ಹೆದ್ದಾರಿಗಳು, 
ಬೆಂಗಳೂರುರವರು ಬಾಗಲಕೋಟೆ ಜಿಲ್ಲೆಯ ಮನಹಳ್ಳಿಯಿ೦ದ ನಾಯನೇಗಲಿ ಮಾರ್ಗವಾಗಿ ಕೂಡಲಸಂಗಮದವರೆಗಿನ ಕಿಮೀ 0.00 ರಿಂದ ಕಿ.ಮೀ. 23.44 
ರವರೆಗಿನ ಜಿಲ್ಲಾ ಮುಖ್ಯ ರಸ್ತೆಯನ್ನು ಅಭಿವೃದ್ಧಿಪಡಿಸಲು ಬಾಗಲಕೋಟೆ ಮತಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ವೀರಣ್ಣ ಚರಂತಿಮಠ, ರವರು ಕೋರಿದ್ದು. 
2012-13ನೇ ಸಾಲಿನ ಕೇ೦ದ್ರ ರಸ್ತೆ ನಿಧಿ ಯೋಜನೆ (ಸಿಆರ್‌ಎಫ್‌) ಅಡಿಯಲ್ಲಿನ ಪ್ರಸ್ತಾವನೆಗಳ ಆದ್ಯತಾ ಪಟ್ಟಿಯನ್ನು ದಿನಾಂಕ : 18-7-2012 ರಲ್ಲಿ ಕೇಂದ್ರ 
ಭೂ ಸಾರಿಗೆ ಮಂತ್ರಾಲಯಕ್ಕೆ ಸಲ್ಲಿಸಲಾಗಿರುವುದರಿಂದ, ಸದರಿ ರಸ್ತೆಯನ್ನು ಲೋಕೋಪಯೋಗಿ ಇಲಾಖೆಯಲ್ಲಿ ಲಭ್ಯವಿರುವ ಅನುದಾನದಲ್ಲಿ ಅಭಿವೃದ್ಧಿ 
ಪಡಿಸುವುದು ಸೂಕ್ತವೆಂದು ಅಭಿಪ್ರಾಯ ಪಡುತ್ತಾ, ರೇಖಾ ಅಂದಾಜು ಪಟ್ಟಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

2. ಮೇಲೆ ಕ್ರಮಾಂಕ (2) ರಲ್ಲಿ ಓದಲಾದ ದಿನಾಂಕ : 10-10-2012ರ ಪತ್ರದಲ್ಲಿ, ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), 
ಧಾರವಾಡರವರು, ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲ್ಲೂಕಿನ ಧಾರ್ಮಿಕ ಐತಿಹಾಸಿಕ ಸ್ಥಳವಾದ ಕೂಡಲಸಂಗಮ ಸುಕ್ಷೇತ್ರಕ್ಕೆ ಸೇರುವ ರಸ್ತೆಯಾದ 
ರಾಷ್ಟ್ರೀಯ ಹೆದ್ದಾರಿ-13ರ ಮನಹಳ್ಳಿಯಿಂದ ಕೂಡಲಸಂಗಮ ರಸ್ತೆಯ 23.44 ಕಿಮೀ ಉದ್ದವಿದ್ದು, ಬಾಗಲಕೋಟೆ ತಾಲ್ಲೂಕಿನಲ್ಲಿ 16.74 ಕಿಮೀ ಮತ್ತು 
ಹುನಗುಂದ ತಾಲ್ಲೂಕಿನಲ್ಲಿ 6.70 ಕಿಮೀಗಳಷ್ಟು ಇರುತ್ತದೆ. ಹಾಗೂ ಸದರಿ ರಸ್ತೆಯು ಪ್ರವಾಸಿಗರಿಗೆ ಆಲಮಟ್ಟಿಯಿಂದ ಕೂಡಲಸಂಗಮಕ್ಕೆ ಅತೀ ಸಮೀಪದ 
ಸಂಪರ್ಕ ಕಲ್ಪಿಸುವ ರಸ್ತೆಯಾಗಿದ್ದು, ಪ್ರತಿ ದಿನ ದೇಶ ಹಾಗೂ ವಿದೇಶಗಳಿಂದ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುವುದರಿಂದ ರಸ್ತೆ ಅಭಿವೃದ್ಧಿ ಅವಶ್ಯಕತೆ 
ಇರುತ್ತದೆ ಎಂದು ತಿಳಿಸಿರುತ್ತಾರೆ. ಇದಲ್ಲದೆ, ಬಾಗಲಕೋಟೆ ಮತಕ್ಷೇತ್ರದ ಶಾಸಕರಾದ ಶ್ರೀ ವೀರಣ್ಣ ಸಿ ಚರಂತಿಮಠ ಹಾಗೂ ಹುನಗುಂದ ಮತಕ್ಷೇತ್ರದ 
ಶಾಸಕರಾದ ಶ್ರೀ ದೊಡ್ಡನಗೌಡ ಜಿ. ಪಾಟೀಲ, ರವರುಗಳು ಸಹ ಶಿಫಾರಸ್ಸು ಮಾಡಿರುವುದರಿಂದ, ಸದರಿ ರಸ್ತೆಯ ವಿವರವಾದ ಅಂದಾಜು ಪಟ್ಟಿಯನ್ನು 
2012-13ನೇ ಸಾಲಿನ ದರಪಟ್ಟಿಯನ್ನು ಅಳವಡಿಸಿ ರೂ. 2000.00 ಲಕ್ಷಗಳಿಗೆ ತಯಾರಿಸಿ, ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ಹಾಗೂ ಸೂಕ್ತ 
ಅನುದಾನ ಬಿಡುಗಡೆಗಾಗಿ ಸಲ್ಲಿಸಿರುತ್ತಾರೆ. 


3. ಲೋಕೋಪಯೋಗಿ ಇಲಾಖೆಗೆ 2012-13ನೇ ಸಾಲಿಗೆ ಒದಗಿಸಲಾಗಿರುವ ಅನುದಾನವನ್ನು ಹಾಲಿ ಮುಂದುವರೆದ ಯೋಜನೆಗಳ 
ಕಾಮಗಾರಿಗಳಿಗೆ ಹಂಚಿಕೆ ಮಾಡಿ, ಅಪೆಂಡಿಕ್ಸ್‌-ಇ ನಲ್ಲಿ ಅನುಮೋದನೆಗಾಗಿ ಸಲ್ಲಿಸಲಾಗಿರುವುದರಿಂದ, ಪ್ರಸ್ತಾಪಿತ ಕಾಮಗಾರಿಗೆ ಹೆಚ್ಚಿನ ಅನುದಾನಕ್ಕಾಗಿ 
ಪ್ರಸ್ತಾವನೆಯನ್ನು ಆರ್ಥಿಕ ಇಲಾಖೆಗೆ ಕಳುಹಿಸಲಾಗಿತ್ತು. ಆರ್ಥಿಕ ಇಲಾಖೆಯು ತನ್ನ ಟಿಪ್ಪಣಿ ಸಂಖ್ಯೆ : PWD 651 FC-1/12, ದಿನಾಂಕ : 31-10-2012 
ರಲ್ಲಿ ಈ ಕೆಳಕಂಡಂತೆ ಅಭಿಪ್ರಾಯ ನೀಡಿದೆ : 

“The proposal has been examined and informs that : 

a) Iltis difficult for Finance Department to commit additional grants for individual works. It is for the Administrative Department 

to prioritize. 

b) Finance Department advises Administrative Department to take a decision to include this work in Appendix-E for the year 

2012-13. 

4. ಆರ್ಥಿಕ ಇಲಾಖೆಯ ಅಭಿಪ್ರಾಯದ ಮೇರೆಗೆ, ಈ ಕಾಮಗಾರಿಯನ್ನು 2012-13ನೇ ಸಾಲಿನ ಹೊಸ ಕಾಮಗಾರಿಗಳ ಅಪೆಂಡಿಕ್ಸ್‌-ಇ ನಲ್ಲಿ 
ಸೇರ್ಪಡೆಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ, ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), ಧಾರವಾಡ ರವರಿಗೆ ತಿಳಿಸಲಾಗಿತ್ತು. 
ಆದರೆ, ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ದಿನಾಂಕ : 1-1-2013ರ ಪತ್ರದಲ್ಲಿ, ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), 
ಧಾರವಾಡರವರು, ಉತ್ತರ ವಲಯಕ್ಕೆ ಸಂಬಂಧಿಸಿದಂತೆ ಅಪೆಂಡಿಕ್ಸ್‌-ಇ ನಲ್ಲಿ ಸೇರ್ಪಡೆಗೊಳಿಸುವ ಹೊಸ ಕಾಮಗಾರಿಗಳ ಪಟ್ಟಯನ್ನು ಈಗಾಗಲೇ 
ಅನುಮೋದನೆಗೆ ಸಲ್ಲಿಸಲಾಗಿರುವುದರಿಂದ, ಪ್ರಸ್ತುತ ಕಾಮಗಾರಿಯನ್ನು ಸದರಿ ಪಟ್ಟಿಯಲ್ಲಿ ಹೆಚ್ಚುವರಿ ಕಾಮಗಾರಿಯಾಗಿ ಸೇರ್ಪಡೆಗೊಳಿಸಲು ಹೆಚ್ಚುವರಿ 
ಅನುದಾನ ಒದಗಿಸಲು ಕೋರಿರುತ್ತಾರೆ. 


5. ಅದರಂತೆ, ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರ ನಿಯಮ 17 ಹಾಗೂ 
ಸದರಿ ನಿಯಮಗಳ ಮೊದಲನೇ ಷೆಡ್ಕೂಲ್‌ನ ಐಟಂ 15ರನ್ವಯ, ಸಚಿವ ಸಂಪುಟದ ಅನುಮೋದನೆ ಪಡೆದು, ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ : 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೪೫ 





ಸರ್ಕಾರದ ಆದೇಶ ಸಂಖ್ಯೆ : ಲೋಇ 328 ಸಿಆರ್‌ಎಂ 2012, ಬೆಂಗಳೂರು, ದಿನಾಂಕ : 30-1-2013 


ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ, ಬಾಗಲಕೋಟೆ ಜಿಲ್ಲೆಯ ಮನಹಳ್ಳಿಯಿಂದ ನಾಯನೇಗಲಿ, ಮಂಕಣಿ, ಡೋಮನಾಳ, 
ಕಟಗೂರ ಮೂಲಕ ಕೂಡಲ ಸಂಗದವರೆಗಿನ 0.00 ರಿಂದ 23.44 ಕಿಮೀ ರವರೆಗಿನ ಜಿಲ್ಲಾ ಮುಖ್ಯ ರಸ್ತೆಯನ್ನು ರೂ. 20.00 (ಇಪ್ಪತ್ತು ಕೋಟಿ ಮಾತ್ರ) 
ಕೋಟಿಗಳ ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿ ಪಡಿಸುವ ಕಾಮಗಾರಿಗೆ ಅಂದಾಜು ಮೊತ್ತದ ಶೇಕಡ 33 ರಷ್ಟು ಅಂದರೆ ರೂ. 6.66 ಕೋಟಿಗಳ (ಆರು ಕೋಟಿ 
ಅರವತ್ತಾರು ಲಕ್ಷಗಳು ಮಾತ್ರ) ಹೆಚ್ಚುವರಿ ಅನುದಾನದೊಂದಿಗೆ 2012-13ನೇ ಸಾಲಿನ ಅಪೆಂಡಿಕ್ಸ್‌-ಇ ನಲ್ಲಿ ಸೇರಿಸುವ ಷರತ್ತಿಗೊಳಪಟ್ಟು ಕೈಗೆತ್ತಿಕೊಳ್ಳಲು 
ಸರ್ಕಾರದ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


2. ಮೇಲಿನ ಕಾಮಗಾರಿಗಳನ್ನು ಕರ್ನಾಟಕ ಪಾರದರ್ಶಕತೆ ಅಧಿನಿಯಮದನ್ವಯ ಕೈಗೊಳ್ಳತಕ್ಕದ್ದು ಮತ್ತು ಕಾಮಗಾರಿಗಳ ವೆಚ್ಚವು ಯಾವುದೇ 
ಕಾರಣಕ್ಕಾಗಿ ಅನುಮೋದಿತ ಅಂದಾಜು ಮೊತ್ತವನ್ನು ಮೀರತಕ್ಕದ್ದಲ್ಲ. 


3. ಈ ಆದೇಶವು ಕನಾಟಕ ಸರ್ಕಾರದ (ಕಾರ್ಯಕಲಾಪಗಳ ನಿರ್ವಹಣೆ) ನಿಯಮಗಳು, 1977ರ 17ನೇ ನಿಯಮದ (2)ನೇ ಉಪ ನಿಯಮದ 
ಪರಂತುಕದ ವ್ಯಾಪ್ತಿಯೊಳಗೆ ಬರುತ್ತದೆ ಮತ್ತು ಅದರಂತೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೃಷ್ಣಮೂರ್ತಿ ಬಿ. ಕುಲಕರ್ಣಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬ೦ದರುಗಳು ಹಾಗೂ 
P.R. 598 ಒಳನಾಡು ಜಲಸಾರಿಗೆ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು). 


ಲೋಕೋಪಯೋಗಿ, ಬಂದರುಗಳು ಹಾಗೂ ಒಳನಾಡು ಜಲಸಾರಿಗೆ ಸಚಿವಾಲಯ 


ವಿಷಯ : ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲ್ಲೂಕಿನ ಜಿಲ್ಲಾ ಮುಖ್ಯರಸ್ತೆಗಳಾದ (1) ದೇವದುರ್ಗದಿಂದ ಕೋಣಚಪಳಿ- 
ಮಾದ್ಯರಗೋಳ ರಸ್ತೆ ಕಿಮೀ. 0.00 ರಿಂದ 27.40 ಕಿಮೀ ರವರೆಗೆ (2) ದೇವದುರ್ಗ ಕ್ರಾಸ್‌ನಿಂದ ಮಾತಪಳ್ಳಿ 
ವಯಾ ಸೂಗರಾಳ, ಗುಂಡಗುರ್ತಿ ಕಿಮೀ 0.00 ರಿಂದ 2100 ರವರೆಗೆ ಮತ್ತು (3) ಅರಕೇರಾ ಕ್ರಾಸ್‌ನಿಂದ 
ನಾರಬಂಡದವರೆಗೆ ವಯಾ ಗಲಗ ಕಿಮೀ 0.00 ರಿಂದ 28.20 ರವರೆಗೆ, ಒಟ್ಟು ರೂ. 82.30 ಕೋಟಿಗಳ 
ಅಂದಾಜು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸುವ ಕಾಮಗಾರಿಗಳಿಗೆ ಆಡಳಿತಾತ್ಮಕ ಅನುಮೋದನೆ ನೀಡುವ ಬಗ್ಗೆ. 


ಓದಲಾಗಿದೆ : 1 ಮಾನ್ಯ ಮುಖ್ಯ ಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯವರು ಮಾನ್ಯ ಮುಖ್ಯಮಂತ್ರಿಯವರಿಗೆ ಬರೆದ 
ಪತ್ರ ಸಂ. ಮುಮರಾಕಾ:176:2012-13, ದಿನಾಂಕ : 1-12-2012. 
2. ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), ಧಾರವಾಡ ರವರ ಪತ್ರ ಸಂಖ್ಯೆ: ಮುಇಂ 
(ಉ):ತಾ೦ಸ-3:ಸಇಂ-2:ರಾವಿ:2012-13: 08984, ದಿನಾಂಕ : 18-12-2012. 


ಮೇಲೆ ಕ್ರಮಾಂಕ (1) ರಲ್ಲಿ ಓದಲಾದ ದಿನಾಂಕ : 1-12-2012ರ ಪತ್ರದಲ್ಲಿ, ಮಾನ್ಯ ಮುಖ್ಯ ಮಂತ್ರಿಯವರ ರಾಜಕೀಯ 
ಕಾರ್ಯದರ್ಶಿಯವರು, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲ್ಲೂಕು ಹಿಂದುಳಿದ ಪ್ರದೇಶಗಳಲ್ಲಿ ಅತಿ ಹಿಂದುಳಿದ ಪ್ರದೇಶವಾಗಿದ್ದು, ಇಲ್ಲಿ ಅನುಸೂಚಿತ 
ಜಾತಿ ಮತ್ತು ಅನುಸೂಚಿತ ಪಂಗಡದ ಜನಾಂಗದವರು ಹಾಗೂ ಗುಡ್ಡಗಾಡು ವಾಸಿಗಳು ಅತಿ ಹೆಚ್ಚಾಗಿ ವಾಸಿಸುತ್ತಿರುತ್ತಾರೆಂದೂ, ಡಾ। ನಂಜುಂಡಪ್ಪ 
ವರದಿಯಲ್ಲಿ ಕೂಡ ಈ ತಾಲ್ಲೂಕನ್ನು ಅತಿ ಹಿಂದುಳಿದ ತಾಲ್ಲೂಕು ಎಂದು ಗುರುತಿಸಲ್ಪಟ್ಟಿದ್ದು. ಈ ತಾಲ್ಲೂಕಿನ ಈ ಕೆಳಕಂಡ ಜಿಲ್ಲಾ ಮುಖ್ಯ ರಸ್ತೆಗಳನ್ನು 
ಅಭಿವೃದ್ಧಿ ಪಡಿಸುವುದರಿಂದ ಅಂತರ ಜಿಲ್ಲೆಗಳಾದ ಯಾದಗೀರ್‌, ಬಿಜಾಪುರ, ಗುಲ್ಬರ್ಗಾ, ಕೊಪ್ಪಳ, ಬಳ್ಳಾರಿ ಮತ್ತು ಆಂಧ್ರಪ್ರದೇಶಕ್ಕೆ ಸಂಪರ್ಕ 
ಕಲ್ಪಿಸಬಹುದಾಗಿದೆ ಎಂದು ತಿಳಿಸಿರುತ್ತಾರೆ. ಆದ್ದರಿಂದ, ಈ ರಸ್ತೆಗಳನ್ನು ಅಭಿವೃದ್ಧಿ ಪಡಿಸಲು ವಿಶೇಷ ಪ್ರಕರಣವೆಂದು ಪರಗಣಿಸಿ ಸಚಿವ ಸಂಪುಟದ ಮುಂದೆ 
ಮಂಡಿಸಲು ನಿರ್ದೇಶನ ಕೋರಿರುತ್ತಾರೆ. ಸದರಿ ಪತ್ರದ ಮೇಲೆ ಮಾನ್ಯ ಮುಖ್ಯ ಮಂತ್ರಿಯವರು “ಸಚಿವ ಸಂಪುಟ ಸಭೆಗೆ ಮಂಡಿಸಿ” ಎಂದು 
ಸೂಚಿಸಿರುತ್ತಾರೆ. 


1... ದೇವದುರ್ಗದಿಂದ ಕೋಣಚಪಳಿ-ಮ್ಯಾದರಗೋಳ ದ 30 ಕಿಮೀ 
2. ದೇವದುರ್ಗ ಕ್ರಾಸ್‌ನಿಂದ ಮಾತಪಳ್ಳಿ ವಯಾ ಸೂಗರಾಳ, ಗುಂಡಗುತ್ತಿ ದ 24 ಕಿಮೀ 
3. ಅರಕೇರಾ ಕ್ರಾಸ್‌ನಿಂದ ನಾರಬಂಡದವರೆಗೆ ವಯಾ ಗಲಗ ದ 30 ಕಿಮೀ 


2. ಮೇಲೆ ಕ್ರಮಾಂಕ (2) ರಲ್ಲಿ ಓದಲಾದ ದಿನಾಂಕ : 18-12-2012ರ ಪತ್ರದಲ್ಲಿ, ಮುಖ್ಯ ಇಂಜಿನಿಯರ್‌, ಸಂಪರ್ಕ ಮತ್ತು ಕಟ್ಟಡಗಳು (ಉತ್ತರ), 
ಧಾರವಾಡರವರು, ಮಾನ್ಯ ಮುಖ್ಯ ಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಯವರ ಕೋರಿಕೆ ಮೇರೆಗೆ, ಈ ಕೆಳಕಂಡ ಜಿಲ್ಲಾ ಮುಖ್ಯ ರಸ್ತೆಗಳನ್ನು, 
100 ಎಂಎಂಜಿಎಸ್‌ಬಿ ಹಾಗೂ 9.00 ಮೀ ಫಾರ್ಮೇಶನ್‌ ಅಗಲ ಮತ್ತು ಕ್ಯಾರೇಜ್‌ ವೇ ಅಗಲ 5.50 ಮೀ.ಗಳಿಗೆ ಅವಕಾಶ ಕಲ್ಪಿಸಿ, ಸಬ್‌ ಗ್ರೇಡ್‌ 
300 ಎಂಎಂ, 5.50 ಮೀ ಕ್ಯಾರೇಜ್‌ ವೇ ಅಗಲಕ್ಕೆ 225 ಎಂಎಂ ಡಬ್ಬ್ಯುಬಿಎಂ 50 ಎಂಎಂಬಿಎಂದೊಂದಿಗೆ 25 ಎಂಎಂ ಎಸ್‌ಡಿಬಿಸಿ, ಸೇತುವೆ 
ನಿರ್ಮಾಣ, ಸಿಡಿ, ಮರುನಿರ್ಮಾಣ ಹಾಗೂ ಅಗಲೀಕರಣ, ಸಿ.ಸಿ. ಡ್ರೇನ್‌ಗಳಿಗಾಗಿ ಹಾಗೂ ಇತರ ಕೆಲಸಗಳಾದ ಯುಟಿಲಿಟಿ ಸ್ಥಳಾಂತರ, ವಿದ್ಯುತ್‌ ಕಂಬಗಳ 
ಸ್ಥಳಾಂತರ ಇತ್ಯಾದಿ ಕೆಲಸಗಳಿಗಾಗಿ ಸೂಕ್ತ ಇಡುಗಂಟು ಮೊತ್ತವನ್ನು ಅವಕಾಶ ಕಲ್ಪಿಸಿ, ಅಂದಾಜು ಪಟ್ಟಿ ತಯಾರು ಮಾಡಿ ಸರ್ಕಾರದ ಆಡಳಿತಾತ್ಮಕ 
ಅನುಮೋದನೆಗೆ ಸಲ್ಲಿಸಿರುತ್ತಾರೆ. 


ದೊ 




















ಕ ಅಂದಾಜು ಮೊತ್ತ 

ಹ ಕಾಮಗಾರಿಯ ಹೆಸರು ದ 

ಸಂ. (ಕೋಟಿ ರೂ.ಗಳಲ್ಲಿ) 

1, ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ದೇವದುರ್ಗದಿಂದ ಕೋಣಚಪಳಿ- 29.30 
ಮಾದ್ಯರಗೋಳ ಜಿಲ್ಲಾ ಮುಖ್ಯ ರಸ್ಕೆ 0.00 ಕಿಮೀ ರಿ೦ದ 27.40 ಕಿಮೀ ರವರೆಗೆ ಅಭಿವೃದ್ಧಿ 





೧೧೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 

















ಮ ಕಾಮಗಾರಿಯ ಹೆಸರು | ..... 
2. | ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ದೇವದುರ್ಗ ಕ್ರಾಸ್‌ನಿಂದ ಮಾತಪಳ್ಳಿ ವಯಾ 23.50 
ಸೂಗರಾಳ, ಗುಂಡಗುತ್ತಿ ಜಿಲ್ಲಾ ಮುಖ್ಯ ರಸ್ತೆ ಕಿಮೀ 0.00 ರಿಂದ 21.00 ಕಿಮೀರವರೆಗೆ 
ಅಭಿವೃದ್ಧಿ 
3. | ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ, ಅರೆಕೇರಾ ಕ್ರಾಸ್‌ನಿಂದ ವಯಾ ಗಲಗ 29.50 
ನಾರಬ೦ಡದವರೆಗೆ 0.00 ರಿಂದ 28.20 ಕಿಮೀ ರವರೆಗಿನ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿ 
ಒಟ್ಟು 82.30 

















3. ಅದರಂತೆ, ಈ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು 1977ರ ಮೊದಲನೇ ಷೆಡ್ಯೂಲ್‌ನ 
ಐಟಂ 15ರನ್ವಯ ಸಚಿವ ಸಂಪುಟದ ಅನುಮೋದನೆ ಪಡೆದು, ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ : 
ಸರ್ಕಾರದ ಆದೇಶ ಸಂಖ್ಯೆ : ಲೋ 410 ಸಿಆರ್‌ಎಂ 2012, ಬೆಂಗಳೂರು, ದಿನಾಂಕ : 30-1-2013 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅ೦ಶಗಳ ಹಿನ್ನೆಲೆಯಲ್ಲಿ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲ್ಲೂಕಿನ ಈ ಕೆಳಕ೦ಡ ಜಿಲ್ಲಾ ಮುಖ್ಯ 
ರಸ್ತೆಗಳನ್ನು, ಒಟ್ಟಾರೆ ರೂ. 82.30 ಕೋಟಿಗಳ (ಎಂಭತ್ತೆರಡು ಕೋಟಿ ಮೂವತ್ತು ಲಕ್ಷಗಳು) ಅಂದಾಜು ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲು ಹಾಗೂ 
2013-14ನೇ ಸಾಲಿನ ಅಪೆಂಡಿಕ್ಸ್‌-ಇ ನಲ್ಲಿ ಸೇರಿಸಲು ಅನುಮೋದನೆ ನೀಡಲಾಗಿದೆ. 
































ಜ್ಯ ಕಾಮಗಾರಿಯ ಹೆಸರು | iis 
1. ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ದೇವದುರ್ಗದಿಂದ ಕೋಣಚಪಳಿ-ಮಾದ್ಯರಗೋಳ 29.30 
ಜಿಲ್ಲಾ ಮುಖ್ಯ ರಸ್ತೆ 0.00 ಕಿಮೀ ರಿಂದ 27.40 ಕಿಮೀ ರವರೆಗೆ ಅಭಿವೃದ್ಧಿ 
2. | ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ ದೇವದುರ್ಗ ಕ್ರಾಸ್‌ನಿಂದ ಮಾತಪಳ್ಳಿ ವಯಾ 23.50 
ಸೂಗರಾಳ, ಗುಂಡಗುತ್ತಿ ಜಿಲ್ಲಾ ಮುಖ್ಯ ರಸ್ತೆ ಕಿಮೀ 0.00 ರಿಂದ 21.00 ಕಿಮೀರವರೆಗೆ ಅಭಿವೃದ್ಧಿ 
3. | ರಾಯಚೂರು ಜಿಲ್ಲೆ ದೇವದುರ್ಗ ತಾಲ್ಲೂಕಿನ, ಅರೆಕೇರಾ ಕ್ರಾಸ್‌ನಿಂದ ವಯಾ ಗಲಗ 29.50 
ನಾರಬಂಡದವರೆಗೆ 0.00 ರಿಂದ 28.20 ಕಿಮೀ ರವರೆಗಿನ ಜಿಲ್ಲಾ ಮುಖ್ಯ ರಸ್ತೆ ಅಭಿವೃದ್ಧಿ 
ಒಟ್ಟು 82.30 
2. ಮೇಲಿನ ಕಾಮಗಾರಿಗಳನ್ನು ಕರ್ನಾಟಕ ಪಾರದರ್ಶಕತೆ ಅಧಿನಿಯಮದನ್ವಯ ಕೈಗೊಳ್ಳತಕ್ಕದ್ದು ಮತ್ತು ಕಾಮಗಾರಿಗಳ ವೆಚ್ಚವು ಯಾವುದೇ 


ಕಾರಣಕ್ಕಾಗಿ ಅನುಮೋದಿತ ಅಂದಾಜು ಮೊತ್ತವನ್ನು ಮೀರತಕ್ಕದ್ದಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೃಷ್ಣಮೂರ್ತಿ ಬಿ. ಕುಲಕರ್ಣಿ 
ಸರ್ಕಾರದ ಉಪ ಕಾರ್ಯದರ್ಶಿ, 
ಲೋಕೋಪಯೋಗಿ, ಬ೦ದರುಗಳು ಹಾಗೂ 
P.R. 599 ಒಳನಾಡು ಜಲಸಾರಿಗೆ ಇಲಾಖೆ (ಸಂಪರ್ಕ ಮತ್ತು ಕಟ್ಟಡಗಳು). 


ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 


ವಿಷಯ : 2012-13ನೇ ಸಾಲಿಗೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗೆ ಯೋಜನೇತರ ಅಡಿಯಲ್ಲಿ 

ಒದಗಿಸಲಾಗಿರುವ ಆಯವ್ಯಯದ ನಾಲ್ಕನೇ ತ್ರೈಮಾಸಿಕ ಕಂತನ್ನು ಬಿಡುಗಡೆ ಮಾಡುವ ಬಗ್ಗೆ. 

1. ಸರ್ಕಾರದ ಆದೇಶ ಸಂಖ್ಯೆ : ಸಿಐ 67 ಎಸ್‌ಎಲ್‌ವಿ 2011, ದಿನಾಂಕ : 06-06-2012. 

2. ಸರ್ಕಾರದ ಆದೇಶ ಸಂಖ್ಯೆ : ಸಿಐ 67 ಎಸ್‌ಎಲ್‌ವಿ 2011, ದಿನಾಂಕ : 16-08-2012. 

3. ಸರ್ಕಾರದ ಆದೇಶ ಸಂಖ್ಯೆ : ಸಿಐ 67 ಎಸ್‌ಎಲ್‌ವಿ 2011, ದಿನಾಂಕ : 26-12-2012. 

4. ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ಪತ್ರ 
ಸಂ. ಕೈವಾಇ/ವಿಶ್ವ/ಎ2/ಖಾಮಂ/ಯೋಜನೇತರ/48/2012-13, ದಿನಾಂಕ : 02-02-2013. 


ಓದಲಾಗಿದೆ : 


ಪ್ರಸ್ತಾವನೆ : 

ಮೇಲೆ ಕ್ರಮಾಂಕ (1) ರಿಂದ (3)ರಲ್ಲಿ ಓದಲಾದ ದಿನಾಂಕ : ಸರ್ಕಾರದ ಆದೇಶಗಳಲ್ಲಿ ಆಯವ್ಯಯದ ಮೊದಲನೇ, ಎರಡನೇ ಮತ್ತು 
ಮೂರನೇ ತ್ರೈಮಾಸಿಕ ಕಂತು ತಲಾ ರೂ. 300.00 ಲಕ್ಷಗಳಂತೆ, ಒಟ್ಟು ರೂ. 900.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. ಕ್ರಮಾ೦ಕ (4)ರಲ್ಲಿ ಓದಲಾದ 
ಪತ್ರದಲ್ಲಿ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರು ಕರ್ನಾಟಕ ರಾಜ್ಯ ಖಾದಿ ಮತ್ತು 
ಗ್ರಾಮೋದ್ಯೋಗ ಮಂಡಳಿಗೆ 2012-13ನೇ ಸಾಲಿನ ವಾರ್ಷಿಕ ಆಯವ್ಯಯದ ಯೋಜನೇತರ ಲೆಕ್ಕಶೀರ್ಷಿಕೆ 2851-00-105-0-01-101 ರಡಿ 
ರೂ. 1200.00 ಲಕ್ಷಗಳನ್ನು ಒದಗಿಸಲಾಗಿದ್ದು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಇವರು 
ಮಂಡಳಿಯ ಸಿಬ್ಬಂದಿಯ ವೇತನ ಭತ್ಯೆ, ಪ್ರವಾಸ ಭತ್ಯೆ, ನಿವೃತ್ತ ನೌಕರರ ಪಿಂಚಣಿ, ಮತ್ತು ಕಛೇರಿ ಸಾದಿಲ್ವಾರು ವೆಚ್ಚಗಳನ್ನು ಭರಿಸಲು ನಾಲ್ಕನೇ ತ್ರೈಮಾಸಿಕ 
ಕಂತು ರೂ. 300.00 ಲಕ್ಷಗಳನ್ನು ಮಂಡಳಿಗೆ ಬಿಡುಗಡೆ ಮಾಡುವಂತೆ ಕೋರಿದ್ದು, ನಾಲ್ಕನೇ ತ್ರೈಮಾಸಿಕ ಕಂತು ರೂ. 300.00 ಲಕ್ಷಗಳನ್ನು ಲೆಕ್ಕಶೀರ್ಷಿಕೆ 
2851-00-105-0-01-101 ರಡಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಇವರಿಗೆ ಬಿಡುಗಡೆ ಮಾಡುವಂತೆ ಶಿಫಾರಸ್ಸು ಮಾಡಿ 


ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೪೭ 





ಸರ್ಕಾರವು ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ, 
ಮುಂದಿನಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ : ಸಿಐ 67 ಎಸ್‌ಎಲ್‌ವಿ 2011, ಬೆಂಗಳೂರು, ದಿನಾಂಕ : 15-03-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ 
ಮಂಡಳಿ, ಬೆಂಗಳೂರು ಇವರಿಗೆ 2012-13ನೇ ಸಾಲಿನಲ್ಲಿ ಸಿಬ್ಬಂದಿ ವೇತನ, ನಿವೃತ್ತ ನೌಕರರ ಪಿಂಚಣಿ, ಪ್ರವಾಸ ಭತ್ಯೆ, ಮತ್ತು ಕಛೇರಿಯ ಸಾದಿಲ್ಲರು ವೆಚ್ಚ 
ಮುಂತಾದ ಖರ್ಚುಗಳನ್ನು ಭರಿಸಲು 2012-13ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ 2851-00-105-0-01-101 (ಯೋಜನೇತರ) ರಡಿ ನಾಲ್ಕನೇ 
ತ್ರೈಮಾಸಿಕ ಕಂತು ರೂ. 300.00 ಲಕ್ಷ (ಮುನ್ನೂರು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ 
ಮತ್ತು ಗ್ರಾಮೋದ್ಯೋಗ ಮಂಡಳಿ, ಬೆಂಗಳೂರು ಇವರಿಗೆ ಈ ಕೆಳಕಂಡ ಷರತ್ತುಗಳಿಗೊಳಪಡಿಸಿ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 
ಷರತ್ತುಗಳು : 

1 ಹಣ ಸ್ವೀಕೃತಿ ರಶೀತಿಯ ಮೇಲೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆ೦ಗಳೂರು 
ಇವರ ಮೇಲುಸಹಿಯೊಂದಿಗೆ ಖಜಾನೆಯಿಂದ ಹಣ ಪಡೆಯಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಖಾದಿ ಮತ್ತು 
ಗ್ರಾಮೋದ್ಯೋಗ ಮಂಡಳಿ, ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. ಸದರಿ ಅನುದಾನವನ್ನು ಯಾವ ಉದ್ದೇಶಕ್ಕಾಗಿ 
ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಮಾತ್ರ ಬಳಸತಕ್ಕದ್ದು. 

2. ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು ಇವರು ಸದರಿ ಮಂಡಳಿಯು 
ಅನುದಾನವನ್ನು ಸದ್ಭಳಕೆ ಮಾಡುತ್ತಿದೆಯೇ ಎಂಬ ಬಗ್ಗೆ ಮಂಡಳಿಯ ಕಾರ್ಯಕ್ಷಮತೆಯನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು. 

3. ಹಣ ವೆಚ್ಚ ಮಾಡಿದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು (zation ೦9/0819) ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗೆ ಹಾಗೂ 
ಸರ್ಕಾರಕ್ಕೆ ತಪ್ಪದೇ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : FD 307 Exp-1/13, ದಿನಾಂಕ : 08-03-2013 ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ 
ಮತ್ತು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 04 ಟಿಎಫ್‌ಪಿ 2012, ದಿನಾಂಕ : 27-04-2012 ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ 
ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಲ್‌. ಎಸ್‌. ಶ್ರೀಕಂಠಬಾಬು 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಪಕ್ಕೆ). 
೧.೧. 600 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


COMMERCE AND INDUSTRIES SECRETARIAT 


SUB: Reimbursement of Central Sales Tax paid on inter-state sale of metro coaches by M/s BEML Ltd. 
to Delhi Metro Rail Corporation Ltd., - Reg. 


READ: 1) G.O0. NO. FD 283 CSL 2009, DATED: 08-12-2009 
2) G.0. NO. Cl 430 5೧। 2010, DATED: 20-09-2010, 21-02-2011, 21-11-2011 & 16-12-2011. 
3) LETTER No. AR-1/DMRCL/VAT/2012, dated: 04-09-2012, 21-09-2012, 08-11-2012, 21-11-12, 
05-01-2013 & 31-01-2013 from BEML Ltd., Bangalore. 
4) Letter No. AR-1/BMRCL/KVAT/2012, dated: 07-02-2013 from BEML Ltd., Bangalore. 
PREAMBLE: 
In the Govt. Order read at (1) above, sanction was accorded for reimbursement fo tax paid under the Central Sales Tax Act, 
1956 by BEML, on its Inter-State sale of Metro coaches to Delhi Metro Rail Corporation Ltd. 
In the G.0's read at (2) above, Rs. 69,78,00,039 (46,88,00,000/- 13,42,64,868/- 2,24,25,549/- 7,23,09,622/-) was released 
towards reimbursement of Central Sales Tax to BEML paid up to March 2011 interest free loan to be converted into grant subsequently. 
The BEML Ltd., has submitted the tax paid certificate for the months of May 2012 to November 2012 and has requested to 
reimburse Rs. 15,82,64,877/-. 
GOVERNMENT ORDER NO: Cl 430 SPI 2010, BANGALORE, DATED: 28-03-2013 
For the reasons explained above, sanction is hereby accorded for the release of Rs. 2,18,61,223/- (Rupees Two 
crore Eighteen Lakh Sixty-one thousand Two hundred and Twenty-three only) under the Head of A/c ''2852-80-800-0-43'' for the year 
2012-13 towards reimbursement fo Central Sales Tax to BEML for the months of May 2012 and June 2012 (partly). The remaining part 
of reimbursement for JUne 2012 and further will be considered in the next financial year i.e. 2013-14. 
The Deputy General Manager (Finance & Accounts), Bangalore Complex, BEML Ltd., is authorised to draw the amount on 
payee's receipt duly countersigned by Commissioner for Industrial Development and Director of Industries and Commerce Dept. 
This order is issued with reference to Finance Department's Note NO. FD 42 CSL 2013, dated 26-03-2013. 
By Order and in the name of the Governor of Karnataka 
SHIVASHANKAR NAIK. L 
Desk Officer (Technical Cell), 
P.R. 575 Commerce & Industries Department. 


೧೧೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಅಂಚೆಕುಮಾರ, ಪಿ.ಸಿ.-385, 8ನೇ ಪಡೆ, ಕೆ.ಎಸ್‌.ಆರ್‌.ಪಿ, ಶಿವಮೊಗ್ಗ. ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೆ.ಎಸ್‌.ಆರ್‌.ಪಿ. ಬೆಂಗಳೂರು, ಇವರ ಆದೇಶ 
ಸಂಖ್ಯೆ ಡಿಇ/47/2011-12 ದಿನಾಂಕ: 07-6-2012 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೆ.ಎಸ್‌.ಆರ್‌.ಪಿ. ಬೆಂಗಳೂರು, ಇವರ ಆದೇಶ ಸಂಖ್ಯೆ: 
ಅಪೀಲು-11/2012-13 ದಿನಾಂಕ: 07-8-2012 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 13-11-2012 


4. “ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು(2)63/2012-13 ದಿನಾಂಕ: 
21-12-2012 ಮತ್ತು 16-01-2013 
ಪ್ರಸ್ತಾವನೆ: 
ಶ್ರೀ ಅಂಚೆಕುಮಾರ, ಪಿ.ಸಿ.-385, 8ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಶಿವಮೊಗ್ಗ, ಇವರು (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) 
ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷ್ಯತೆ, ಬೇಜವಾಬ್ದಾರಿ, ಅಶಿಸ್ತು, ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು 
ನಡವಳಿ) ನಿಯಮಗಳು 1965ರ ನಿಯಮ 6 ರಡಿಯಲ್ಲಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ:- 


1 “ಶ್ರೀ ಅಂಚೆಕುಮಾರ, ಪಿ.ಸಿ.-385, 8ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಶಿವಮೊಗ್ಗ ಆದ ನೀವು ಪತ್ನಿಯ ಅನಾರೋಗ್ಯದ 
ನಿಮಿತ್ತ ದಿ: 23-5-2011 ರಿಂದ 29-5-2011ರ ವರೆಗೆ 07 ದಿನಗಳ ಪರಿವರ್ತಿತ ಪೂರ್ಣ ರಜೆ ಮೇಲೆ ತೆರಳಿ ದಿ: 
30-5-2011 ರಂದು ಕರ್ತವ್ಯಕ್ಕೆ ಹಾಜರಾಗದೇ ದಿನಾಂಕ: 30-5-2011 ರಿಂದ ರಜೆ ಮೀರಿ ಗೈರು ಹಾಜರಾದ ಬಗ್ಗೆ 
ಕಂಪನಿ ಕಮಾಂಡರ “ಎ” ದಳ ರವರು ಗೈರುಹಾಜರಿ ವರದಿಯನ್ನು ಸಲ್ಲಿಸಿದ ಪತ್ರದನ್ವಯ 21 ದಿನಗಳ ನಂತರ 
ಕರ್ತವ್ಯ ಪರಿತ್ಯಾಗ ಸೂಚನಾ ಪತ್ರ ಹೊರಡಿಸಿ ಮರಳಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿತ್ತು. ನೀವು 
ದಿ: 01-7-2011 ರಂದು ಕರ್ತವ್ಯ ಪರಿತ್ಯಾಗ ಸೂಚನಾ ಪತ್ರವನ್ನು ಸ್ವೀಕರಿಸಿ ಕರ್ತವ್ಯಕ್ಕೆ ಹಾಜರಾಗದೇ ಗೈರು 
ಹಾಜರಿಯಲ್ಲೇ ಮುಂದುವರೆದ ಹಿನ್ನೆಲೆಯಲ್ಲಿ ನಿಮಗೆ ದಿ: 02-8-2011ರ ಪತ್ರದಲ್ಲಿ ಮತ್ತೊಮ್ಮೆ ಕರ್ತವ್ಯ ಪರಿತ್ಕಾಗ 
ಸೂಚನಾ ಪತ್ರವನ್ನು ಹೊರಡಿಸಲಾಗಿತ್ತು. ನೀವುಗಳು ಸದರಿ ಕರ್ತವ್ಯ ಪರಿತ್ಯಾಗ ಸೂಚನಾ ಪತ್ರವನ್ನು ದಿನಾಂಕ: 
09-8-2011 ರಂದು ಸ್ವೀಕರಿಸಿ ನಂತರವು ಮರಳಿ ಕರ್ತವ್ಯಕ್ಕೆ ಹಾಜರಾಗದೆ ಇಲ್ಲಿಯವರೆಗೆ ಗೈರುಹಾಜರಿಯಲ್ಲೇ 
ಮುಂದುವರೆದು ತೀವ್ರ ಕರ್ತವ್ಯ ನಿರ್ಲಕ್ಷತೆ, ಬೇಜವಾಬ್ದಾರಿ ಹಾಗೂ ಅಶಿಸ್ತು ದುರ್ನಡತೆ ಪ್ರದರ್ಶಿಸಿರುತ್ತೀರಿ. 

2. ಶ್ರೀ ಅಂಚೆಕುಮಾರ, ಪಿಸಿ.-385, 8ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಶಿವಮೊಗ್ಗ ನೀವು ಕರ್ತವ್ಯಕ್ಕೆ ಪದೇ ಪದೇ 
ಗೈರುಹಾಜರಾಗುವ ಹವ್ಯಾಸ ಉಳ್ಳವರಾಗಿದ್ದು, ಈ ಹಿಂದೆ ತಮ್ಮ ಸೇವಾವಧಿಯಲ್ಲಿ 39 ಬಾರಿ ಅನಧಿಕೃತ 
ಗೈರುಹಾಜರಿಯಾಗಿರುತ್ತೀರಿ ಮತ್ತು ನಿಮಗೆ ಅನೇಕ ಬಾರಿ ಶಿಕ್ಷೆಗಳನ್ನು ವಿಧಿಸಿದರೂ ಸಹ ನಿಮ್ಮ ನಡತೆಯಲ್ಲಿ ಯಾವುದೇ 
ಉತ್ತಮ ಪರಿವರ್ತನೆ ಮಾಡಿಕೊಳ್ಳದೇ ಒಂದು ಶಿಸ್ತಿನ ಪೊಲೀಸ್‌ ಇಲಾಖೆಯಲ್ಲಿದ್ದು, ತೀವ್ರ ಕರ್ತವ್ಯ ನಿರ್ಲಕ್ಷತೆ, 
ಬೇಜವಾಬ್ದಾರಿ ಮತ್ತು ಅಶಿಸ್ತು ದುರ್ನಡತೆ ಪ್ರದರ್ಶಿಸಿರುವಿರಿ.” 


ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು, ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಡೆಪ್ಯೂಟ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಕೆ.ಎಸ್‌.ಆರ್‌.ಪಿ., 
ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ: 07-6-2012ರ ಆದೇಶದಲ್ಲಿ ಅರ್ಜಿದಾರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 


ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಲಾಗಿದೆ ಹಾಗೂ ದಿನಾಂಕ: 30-5-11 ರಿಂದ 28-11-11ರ ವರೆಗಿನ 183 ದಿನಗಳನ್ನು ವೇತನ ರಹಿತ ರಜೆ ಎಂದು 
ಪರಿಗಣಿಸಲಾಗಿದೆ. 


ಈ ಆದೇಶದ ಎರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ 
ಪೊಲೀಸ್‌, ಕೆ.ಎಸ್‌.ಆರ್‌.ಪಿ., ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 07-8-2012ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ 
ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸಿ, ಇವರನ್ನು ಸೇವೆಗೆ ಪುನರ್‌ ನೇಮಕ ಮಾಡಿ, ಸದರಿಯವರನ್ನು ಸೇವೆಯಿಂದ ಕಡ್ಡಾಯ ನಿವೃತ್ತಿಗೊಳಿಸಿದ 
ಆದೇಶದ ದಿನಾಂಕ: 20-6-2012 ರಿಂದ ಸೇವೆಗೆ ಪುನರ್‌ ನೇಮಕಗೊಂಡು ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವವರೆಗಿನ ಅವಧಿಯನ್ನು ಕರ್ತವ್ಯದಿಂದ 
ಹೊರಗುಳಿದ ಅವಧಿಯೆಂದು (Dies ಗಂಗ) ಪರಿಗಣಿಸಿ ಇವರ ವಾರ್ಷಿಕ ವೇತನ ಬಡ್ತಿಯನ್ನು ತದನಂತರ ಗಳಿಸುವ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ 
ಪರಿಣಾಮ ಬೀರುವಂತೆ 05 (ಐದು) ವರ್ಷಗಳ ಕಾಲ ಮುಂದೂಡಿದೆ, ಸದರಿಯವರು ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾದ ದಿನಾಂಕ: 30-5- 
2011 ರಿಂದ 28-11-2011 ರವರೆಗಿನ 183 ದಿನಗಳನ್ನು ವೇತನ ರಹಿತ ರಜೆಯೆಂದು ಪರಿಗಣಿಸಿದೆ. 


ಈ ಎರಡೂ ಆದೇಶಗಳ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಠರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು 
ಕರ್ತವ್ಯದಲ್ಲಿ ದುರ್ನಡತೆ, ಬೇಜವಾಬ್ದಾರಿತನ ಹಾಗೂ ಘೋರ ನಿರ್ಲಕ್ಷತನ, ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಮೇಲ್ಮನವಿ ಪ್ರಾಧಿಕಾರವು 
ಮಾರ್ಪಡಿಸಿದ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೪೯ 





ಸರ್ಕಾರದ ಆದೇಶ ಸಂಖ್ಯೆ: ಒಳ 8 ಹೊಸಿಅ 2013 ಬೆಂಗಳೂರು, ದಿನಾಂಕ: 04-6-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಅಂಚೆಕುಮಾರ, ಪಿ.ಸಿ.-385, 8ನೇ ಪಡೆ, ಕೆ.ಎಸ್‌.ಆರ್‌.ಪಿ. ಶಿವಮೊಗ್ಗ, ಇವರು ಸರ್ಕಾರಕ್ಕೆ ಸಲ್ಲಿಸಿದ್ದ 


ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌. ರವಿಪ್ರಕಾಶ್‌ 
೧೧.680 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S/C.30 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಎಂ.ಎನ್‌. ಶಿರಹಟ್ಟಿ, ಪಿ.ಎಸ್‌.ಐ. ಜಮಖಂಡಿ ಶಹರ ಪೊಲೀಸ್‌ ಠಾಣೆ, ಬಾಗಲಕೋಟೆ ಜಿಲ್ಲೆ, ಇವರ ಪರಿಷ್ಕರಣ ಮೇಲ್ಮನವಿಯ 
ಬಗ್ಗೆ ಅಂತಿಮ ಆದೇಶ. 


ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಬಾಗಲಕೋಟೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ-3/ಪಿಆರ್‌/49/2010 
(ಆ.ಪು. ಸಂಖ್ಯೆ:167/2010) ದಿನಾಂಕ: 04-6-2010 
2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ, ಇವರ ಆದೇಶ ಸಂಖ್ಯೆ: 
ಅಪೀಲು/39/ಉವ/2010 ದಿನಾಂಕ: 24-8-2010 
3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 19-9-2010 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು. ಇವರ ಪತ್ರ ಸಂಖ್ಯೆ ಅಪೀಲು(2)61/2010-11 
ದಿನಾಂಕ: 03-10-2012 


ಪ್ರಸ್ತಾವನೆ: 
ಶ್ರೀ ಎಂ.ಎನ್‌. ಶಿರಹಟ್ಟಿ, ಪಿ.ಎಸ್‌.ಐ. ಜಮಖಂಡಿ ಶಹರ ಪೊಲೀಸ್‌ ಠಾಣೆ, ಇವರು ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ 


ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯ ಘೋರ ನಿರ್ಲಕ್ಷ್ಯತೆ ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ:- 


“ಆಪಾದಿತ ಪೊಲೀಸ್‌ ಅಧಿಕಾರಿಯಾದ ಶ್ರೀ ಎಂ.ಎನ್‌. ಶಿರಹಟ್ಟಿ ಪಿ.ಎಸ್‌.ಐ, ಆದ ನೀವು ಜಮಖಂಡಿ 
ಶಹರದಲ್ಲಿ ವೀಡಿಯೋ ಗೇಮ್ಸ್‌ ಗಳಂತಹ ಜೂಜಾಟ ಹತ್ತಿಕ್ಕುವಲ್ಲಿ ವಿಫಲರಾಗಿ ನೀವು ನಿಮ್ಮ ಆದ್ಯ ಕರ್ತವ್ಯದಲ್ಲಿ 
ಘೋರ ನಿರ್ಲಕ್ಷತನ ಮತ್ತು ಬೇಜವಾಬ್ದಾರಿತನ ಪ್ರದರ್ಶಿಸಿದ್ದೀರಿ” 
ಮೇಲಿನ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, 
ಬಾಗಲಕೋಟೆ, ಇವರು ಮೇಲೆ ಕ್ರಮ ಸಂಖ್ಯೆ1ರಲ್ಲಿ ಓದಲಾದ ದಿನಾಂಕ: 04-6-2010ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ವಾರ್ಷಿಕ ವೇತನ 
ಬಡ್ತಿಯನ್ನು ಮುಂಬರುವ ವಾರ್ಷಿಕ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರದಂತೆ ಆರು ತಿಂಗಳ ಕಾಲ ಮುಂದೂಡಲಾಗಿದೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, 
ಉತ್ತರ ವಲಯ, ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 24-8-2010ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 


ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ 
ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷ್ಯತೆ ಮತ್ತು 
ಬೇಜವಾಬಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿ೦ದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದ೦ಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಳ 152 ಹೊಸಿಅ 2010 ಬೆಂಗಳೂರು, ದಿನಾಂಕ: 19-02-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಎನ್‌. ಶಿರಹಟ್ಟಿ, ಪಿ.ಎಸ್‌.ಐ. ಜಮಖಂಡಿ ಶಹರ ಪೊಲೀಸ್‌ ಠಾಣೆ, ಬಾಗಲಕೋಟೆ ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌. ರವಿಪ್ರಕಾಶ್‌ 
೧೧.618 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S/C.30 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ: ಶ್ರೀ ಶಾಂತಪ್ಪಾ ಎ.ಆರ್‌.ಎಸ್‌.ಐ., ಡಿ.ಎ.ಆರ್‌. ಗುಲ್ಬರ್ಗಾ, ಇವರು ಸರ್ಕಾರಕ್ಕೆ ಸಲ್ಲಿಸಿದ ಪರಿಷ್ಕರಣ ಮೇಲ್ಮನವಿ ಕುರಿತು ಅಂತಿಮ 
ಆದೇಶ. 


೧೧೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಓದಲಾಗಿದೆ: 1 ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಗುಲ್ಬರ್ಗಾ, ಇವರ ಆದೇಶ ಸಂಖ್ಯೆ: ಡಿಇ/52/2009 (ಓ.ಬಿ. ಸಂಖ್ಯೆ: 
279/2010) ದಿನಾ೦ಕ: 11-02-2010 


2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ, ಇವರ ಆದೇಶ ಸಂಖ್ಯೆ: 
ಅಪೀಲು/33/ಈವ/2010 ದಿನಾಂಕ: 11-5-2011 


3. ಅರ್ಜಿದಾರರ ಮೇಲ್ಮನವಿ ಅರ್ಜಿ ದಿನಾಂಕ: 26-5-2011 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ; ಅಪೀಲು(2)/16/2011-12 ದಿನಾಂಕ: 
30-4-2012 & 26-9-2012 


5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 202 ಸಿಎನ್‌ಎಸ್‌ 12 ದಿನಾಂಕ: 01-4-2013 
ಪ್ರಸ್ತಾವನೆ: 

ಶ್ರೀ ಶಾಂತಪ್ಪಾ ಎ.ಆರ್‌.ಎಸ್‌.ಐ., ಡಿ.ಎ.ಆರ್‌. ಗುಲ್ಬರ್ಗಾ, ಇವರು (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯ ನಿರ್ಲಕ್ಷತನ, 
ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ 


ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 
ದೋಷಾರೋಪಣೆ:- 


“ನೀವು ಪೊಲೀಸ್‌ ಉಚಿತ ಆಹಾರ ಧಾನ್ಯ ಅಂಗಡಿಯ ಪ್ರಭಾರ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಪೊಲೀಸ್‌ 
ಉಚಿತ ಆಹಾರ ಧಾನ್ಯ ಏಪ್ರಿಲ್‌-09,  ಮೇ-09 ಮತ್ತು ಜೂನ್‌-09 ತಿಂಗಳುಗಳ ಅವಧಿಗೆ ಆದೇಶದ ಪ್ರತಿಗಳನ್ನು 
ಪಡೆದು ನಂತರ ನೀವು ನಿಮ್ಮ ಘಟಕಾಧಿಕಾರಿಗಳ ಗಮನಕ್ಕೆ ತರದೆ ಹಾಗೂ ಧಾನ್ಯಗಳನ್ನು ಎತ್ತುವಳಿ ಮಾಡದೆ 
ಕರ್ತವ್ಯದಲ್ಲಿ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನ ತೋರಿಸಿರುತ್ತೀರಿ.” 


ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, 
ಗುಲ್ಬರ್ಗಾ, ಇವರು ಮೇಲೆ ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ: 11-02-2010ರ ಆದೇಶದಲ್ಲಿ ಅರ್ಜಿದಾರರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು 
ಮುಂದಿನ ವಾರ್ಷಿಕ ವೇತನ ಬಡಿಗೆ ದಕ್ಕೆಯಾಗದಂತೆ 2 ವರ್ಷಕಾಲ ಮುಂದೂಡಲಾಗಿದೆ. ದಿನಾಂಕ: 30-09-09 ರಿಂದ 10-02-10ರ ವರೆಗಿನ 
ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, 
ಈಶಾನ್ಯ ವಲಯ, ಗುಲ್ಬರ್ಗಾ, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ: 11-05-2011ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಶಿಸ್ತು ಪ್ರಾಧಿಕಾರವು ವಿಧಿಸಿರುವ ದಂಡನೆಯು ಆರೋಪಕ್ಕೆ 
ಅನುಗುಣವಾಗಿಲ್ಲವೆಂದು ಪರಿಗಣಿಸಿ ಇವರ ಪರಿಷ್ಕರಣ ಮೇಲ್ಮನವಿಯನ್ನು ಭಾಗಶಃ ಪುರಸ್ಕರಿಸಿ ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ 
ಮಾರ್ಪಡಿಸುವ ಕುರಿತಂತೆ ಓದಲಾದ (5)ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಣ 52 ಹೊಸಿಅ 2011 ಬೆಂಗಳೂರು, ದಿನಾಂಕ: 24-4-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 


ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಶಾ೦ತಪ್ಪಾ ಎ.ಆರ್‌.ಎಸ್‌.ಐ., ಡಿ.ಎ.ಆರ್‌. ಗುಲ್ಬರ್ಗಾ, ಇವರ ಪರಿಷ್ಕರಣ ಮೇಲ್ಮನವಿಯ ಅರ್ಜಿಯನ್ನು 
ಭಾಗಶಃ ಪುರಸ್ಕರಿಸಿ, ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಭಾಗಶಃ ಮಾರ್ಪಡಿಸಿ, ಇವರ ಒಂದು ವಾರ್ಷಿಕ ವೇತನ ಬಡ್ತಿಯನ್ನು ಮುಂದಿನ ವಾರ್ಷಿಕ 
ವೇತನ ಬಡ್ತಿಗೆ ದಕ್ಕೆಯಾಗದಂತೆ ಒಂದು ವರ್ಷ ಕಾಲ ಮುಂದೂಡುವ ದಂಡನೆಯನ್ನು ವಿಧಿಸಿ, ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಿ 


ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌. ರವಿಪ್ರಕಾಶ್‌ 
೧೧.651 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S/C.30 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಎ.ಎಫ್‌. ಲಕ್ಕೆಬೈಲ, ಸಿ.ಹೆಚ್‌.ಸಿ-1651, ಯಮಕನಮರಡಿ ಪೊಲೀಸ್‌ ಠಾಣೆ, ಬೆಳಗಾವಿ ಇವರ ಪರಿಷ್ಕರಣ ಮೇಲ್ಮನವಿಯ ಬಗ್ಗೆ 
ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಬೆಳಗಾವಿ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ-2/ಇವಿ/22/2006 
(ಆ.ಪು. ಸಂಖ್ಯೆ: 622/2007) ದಿನಾ೦ಕ: 19-06-2007 


2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಆರಕ್ಷಕ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ, ಇವರ ಆದೇಶ ಸಂಖ್ಯೆ: 
ಅಪೀಲು/183/ ಉವ/2007 ದಿನಾಂಕ: 13-02-2008 


ಭಾಗ೧ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೫೧ 





3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 21-3-2011 


4. 'ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆ೦ಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು(2)3/2011-12 ದಿನಾ೦ಕ: 
31-7-2012 ಮತ್ತು 27-9-2012 
ಪ್ರಸ್ತಾವನೆ: 
ಶ್ರೀ ಎ.ಎಫ್‌. ಲಕ್ಕೆಬೈಲ, ಸಿ.ಹೆಚ್‌.ಸಿ-1651, ಇವರು ಕುಡುಚಿ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಘೋರ ವಿಮುಖತೆ ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ 


ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು. 1965ರ ನಿಯಮ 6 ರಡಿಯಲ್ಲಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾ ರೋಪಣೆಯನ್ನು 
ಹೊರಿಸಲಾಗಿದೆ. 


ದೋಷಾರೋಪಣೆ:- 


“ಅಪೊಅ ಸಿಹೆಚ್‌ಸಿ 1651, ಎ.ಎಫ್‌. ಲಕ್ಕೇಬೈಲ ಕುಡುಚಿ ಪೊಲೀಸ್‌ ಠಾಣೆ, ರವರಾದ ನೀವು ದಿನಾಂಕ: 02-11- 
2006ರಂದು ಠಾಣೆಯ ಚಾರ್ಜದಲ್ಲಿದ್ದಾಗ ಚೆ ಮಹದೇವಪ್ಪಾ ಭೀಮಪ್ಪಾ ಮಾಳೇದ ಸಾಳ ಹೊಸಯರಗುದ್ರಿ 
ತಾ:ಗೋಕಾಕ ಮತ್ತು ಇತರ 5 ಜನರು ತನ್ನ ಮಗಳಾದ ಭಾರತಿ ಇವಳಿಗೆ ಅವಳಗಂಡನ ಮನೆಯವರು ಕಿರುಕುಳ 
ನೀಡುತ್ತಿರುವ ಬಗ್ಗೆ "ದೂರುಕೂಡಲು ಚಾ ನೀವ ಸದರಿಯವರ ಫಿಯಾಧಿ ತೆಗೆದುಕೊಂಡು ಪ್ರಕರಣ ದಾಖಲಿಸದೇ 
ಅವರಿಗೆ ಠಾಣೆಯಲ್ಲಿ ಕೂಡಿಸಿ ರಾಜೀ ಆಗುವಂತೆ ಒತ್ತಾಯಿಸಿ ಜೀವದ ಬೆದರಿಕೆ, ಅವಾಚ್ಯ ಬೈದು ಕೈಯಿಂದ ಹೊಡೆದು 
ನಿಮ್ಮ ಕರ್ತವ್ಯದಲ್ಲಿ ಘೋರ ವಿಮುಖತೆ ಹಾಗೂ ದುರ್ನಡತೆಯನ್ನು ಪ್ರದರ್ಶಿಸಿರುವಿರಿ.” 


ಮೇಲಿನ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎಂದು ಸಲ್ಲಿಸಿದ ವರದಿ ಆಧಾರದ 
ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಃ ಪುದ ಶಿಸ್ತು ಪ್ರಾಧಿಕಾರ ಹಾಗೂ ಜಿಲ್ಲಾ ಪೊಲೀಸ್‌ ಆರಕ್ಷಕಾಧೀಕ್ಷಕರು. ಬೆಳಗಾವಿ, ಇವರು ಮೇಲೆ 
ಕ್ರಮ ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ: 19-06- 2007ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ ಎರಡು ವಾರ್ಷಿಕ ವೇತನ ಬಡ್ತಿಗಳನ್ನು ಅವರ 
ಮುಂಬರುವ ವೇತನ ಬಡ್ತಿಗಳ ಮೇಲೆ ಪರಿಣಾಮ ಬೀರುವಂತೆ ಮುಂದೂಡಿ ಹೊಸದಾಗಿ ವೇತನ ಬಡ್ತಿಗಳನ್ನು ಗಳಿಸಲು ಹಾಗೂ ದಿನಾಂಕ: 11-11-2006 
ರಿಂದ 31-3-2007ರ ವರೆಗಿನ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಿದೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಆರಕ್ಷಕ ಮಹಾ 
ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾ೦ಕ: 13-02-2008ರ ಆದೇಶದಲ್ಲಿ ಮೇಲ್ಮನವಿಯನ್ನು 
ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿನ ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಠರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಹೊಸ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಕರ್ತವ್ಯದಲ್ಲಿ ಘೋರ ವಿಮುಖತೆ ಹಾಗೂ ದುರ್ನಡತೆ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ 
ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಳ 32 ಹೊಸಿಅ 2011 ಬೆಂಗಳೂರು, ದಿನಾಂಕ: 31-01-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25 ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎ.ಎಫ್‌. ಲಕ್ಕೆಬೈಲ, ಸಿ.ಹೆಚ್‌.ಸಿ-1651] ಯಮಕನಮರಡಿ ಪೊಲೀಸ್‌ ಠಾಣೆ, ಬೆಳಗಾವಿ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌. ರವಿಪ್ರಕಾಶ್‌ 
೧೧.633 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S/C.30 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ಎಸ್‌.ಜಿ. ಲಮಾಣಿ, ಎ.ಹೆಚ್‌.ಸಿ.-05, ಡಿ.ಎ.ಆರ್‌. ಹಾವೇರಿ ಜಿಲ್ಲೆ, ಇವರು ಸರ್ಕಾರಕ್ಕೆ ಸಲ್ಲಿಸಿದ ಪರಿಷ್ಕರಣ ಮೇಲ್ಮನವಿ ಕುರಿತು 
ಅಂತಿಮ ಆದೇಶ. 
ಓದಲಾಗಿದೆ: 1. ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಹಾವೇರಿ ಜಿಲ್ಲೆ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ(2)ಇವಿ(8)/2007 (ಓ.ಬಿ. 

ಸಂಖ್ಯೆ 26/2009) ದಿನಾಂಕ: 22-01-2009 

2. ಮೇಲ್ಮನವಿ ಪ್ರಾಧಿಕಾರ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಉತ್ತರ ವಲಯ, ಬೆಳಗಾವಿ, ಇವರ ಆದೇಶ ಸಂಖ್ಯೆ: 
ಅಪೀಲು(12)ಉವ/2009 ದಿನಾಂಕ: 29-9-2010 

3. ಅರ್ಜಿದಾರರ ಮೇಲ್ಮನವಿ ಅರ್ಜಿ ದಿನಾಂಕ: 09-8-2011 


4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: ಅಪೀಲು(2)/34/2011-12 
ದಿನಾಂಕ: 12-10-2012 


5. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ: ಪಿಎಸ್‌ಸಿ 201 ಸಿಎನ್‌ಎಸ್‌ 12 ದಿನಾಂಕ: 01-4-2013 


೧೧೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಪ್ರಸ್ತಾವನೆ: 

ಶ್ರೀ ಎಸ್‌.ಜಿ. ಲಮಾಣಿ, ಎ.ಹೆಚ್‌.ಸಿ.-05, ಡಿ.ಎ.ಆರ್‌. ಹಾವೇರಿ ಜಿಲ್ಲೆ, ಇವರು (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ 
ತೀವ್ರ ಅಶಿಸ್ತು ಹಾಗೂ ದುರ್ನಡತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ದ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ 
ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಡಿಸಲಾಗಿದೆ. 


ದೋಷಾರೋಪಣೆ:- 


“ಎ.ಹೆಚ್‌.ಸಿ.-05, ಶ್ರೀ ಎಸ್‌.ಜಿ. ಲಮಾಣಿ, ಡಿ.ಎ.ಆರ್‌. ಹಾವೇರಿ, ನೀವು ಶಿಸ್ತು ಪಾಲನಾ ಇಲಾಖೆಯಲ್ಲಿ ಕರ್ತವ್ಯ 

ನಿರ್ವಹಿಸುತ್ತಿದ್ದು, ಶ್ರೀಮತಿ ಶಾಂತವ್ವ ಇವರೊಂದಿಗೆ ಸಾಂಪ್ರದಾಯಿಕವಾಗಿ ವಿವಾಹವಾಗಿ ಶ್ರೀಮತಿ ಶಾಂತವ್ವ, ಇವರು 

ಜೀವಂತ ಇರುವಾಗಲೇ ಅವರಿಂದ ವಿಚ್ಛೇದನ ಪಡೆಯದೆ ಇಲಾಖೆಗೆ ಯಾವುದೇ ಮಾಹಿತಿ ನೀಡದೇ ಅನುಮತಿ 

ಪಡೆಯದೇ ಶ್ರೀಮತಿ ಸರೋಜ, ಇವರೊಂದಿಗೆ ದ್ವಿತೀಯ ವಿವಾಹವಾಗಿ ತೀವ್ರ ದುರ್ನಡತೆ ಪ್ರದರ್ಶಿಸಿರುತ್ತೀರಿ ಮತ್ತು 

ಕರ್ನಾಟಕ ನಾಗರಿಕ ಸೇವಾ ನಿಯಮಾವಳಿ (ನಡತೆ) 1966ರ ನಿಯಮ 22ನ್ನು ಉಲ್ಲಂಘಿಸಿ ತೀವ್ರ ಅಶಿಸ್ತು ದುರ್ನಡತೆ 

ಪ್ರದರ್ಶಿಸಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ನಡೆಸಲಾದ ಇಲಾಖಾ ವಿಚಾರಣೆಯಲ್ಲಿ ಇವರ ವಿರುದ್ದದ ಆರೋಪವು ಸಾಬೀತಾಗಿದ್ದು, ಅದರನ್ವಯ 

ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತು ಪ್ರಾಧಿಕಾರ ಹಾಗೂ ಪೊಲೀಸ್‌ ಅಧೀಕ್ಷಕರು, ಹಾವೇರಿ ಜಿಲ್ಲೆ ಇವರು ಮೇಲೆ ಕ್ರಮ 
ಸಂಖ್ಯೆ:(1)ರಲ್ಲಿ ಓದಲಾದ ದಿನಾಂಕ: 22-01-2009ರ ಆದೇಶದಲ್ಲಿ ಅರ್ಜಿದಾರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ಪದಚ್ಯುತಗೊಳಿಸಿ 
ಅಮಾನತ್ತಿನ ಅವಧಿ ದಿನಾಂಕ: 05-6-2007 ರಿಂದ 21-6-2007ರ ವರೆಗೆ 17 ದಿವಸಗಳ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಿ ಈಗಾಗಲೇ ನೀಡಿದ 
ಜೀವನಾಧಾರ ಭತ್ಯೆಗೆ ಸೀಮಿತಗೊಳಿಸಲಾಗಿದೆ. 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, 
ಉತ್ತರ ವಲಯ, ಬೆಳಗಾವಿ, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾ೦ಕ: 29-9-2010ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ ಆದೇಶವನ್ನು 
ಮಾರ್ಪಡಿಸಿ, ಅರ್ಜಿದಾರರ ವೇತನವನ್ನು ಹುದ್ದೆಯ ವೇತನ ಶ್ರೇಣಿಯ ಕನಿಷ್ಠ ಮಟ್ಟಕ್ಕೆ ಕೆಳಗೆ ಇಳಿಸಿ, (11980) ಹೊಸದಾಗಿ ವಾರ್ಷಿಕ ವೇತನ ಬಡ್ತಿಗಳನ್ನು 
ಪಡೆಯುವಂತೆ ಶಿಕ್ಷೆ ವಿಧಿಸಲಾಗಿದೆ. ಸದರಿಯವರು ಸೇವೆಯಿಂದ ಹೊರಗೆ ಉಳಿದ ಅವಧಿಯನ್ನು ಸೇವೆಯಿಂದ ಹೊರಗೆ ಉಳಿದಂತೆಯೇ ಎಂದು 
ಪರಿಗಣಿಸಿ ಆದೇಶಿಸಿದೆ. 


ಈ ಆದೇಶದ ವಿರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಠರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿನ 
ವಾದಾಂಶಗಳನ್ನು ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಅರ್ಜಿದಾರರು ನಡತೆ ನಿಯಮವನ್ನು ಉಲ್ಲಂಘಿಸಿರುವುದು ಇಲಾಖಾ 
ವಿಚಾರಣೆಯಲ್ಲಿ ಸಾಬೀತಾಗಿದ್ದು, ಪರಿಷ್ಕರಣ ಮೇಲ್ಮನವಿಯಲ್ಲಿ ಪರಿಗಣಿಸುವಂತಹ ಅಂಶಗಳು ಕಂಡುಬರುವುದಿಲ್ಲ. ಆದರೆ ಮೇಲ್ಮನವಿ ಪ್ರಾಧಿಕಾರವು 
ವಿಧಿಸಿರುವ ದಂಡನೆಯು ತಾಂತ್ರಿಕ ದೋಷಪೂರಿತವಾಗಿರುವುದರಿಂದ ಕೆ.ಸಿ.ಎಸ್‌.ಆರ್‌. ನಿಯಮ 59(1)(ಎ) ರನ್ವಯ ದಂಡನಾದೇಶವನ್ನು ಮಾರ್ಪಡಿಸುವ 
ಕುರಿತಂತೆ ಓದಲಾದ (5)ರ ಪತ್ರದಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿಯನ್ನು ಪಡೆದು ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ: ಒಳ 88 ಹೊಸಿಅ 2011 ಬೆಂಗಳೂರು, ದಿನಾಂಕ: 24-4-2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 


ಗಾವ್‌ 


ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್‌.ಜಿ. ಲಮಾಣಿ, ಎ.ಹೆಜ್‌.ಸಿ.-05, ಡಿ.ಎ.ಆರ್‌. ಹಾವೇರಿ ಜಿಲ್ಲೆ, ಇವರಿಗೆ ವಿಧಿಸಿದ ದಂಡನೆಯನ್ನು ಈ 


ಕೆಳಕಂಡಂತೆ ಮಾರ್ಪಡಿಸಿ ಆದೇಶಿಸಿದೆ. 

1. ಪೊಲೀಸ್‌ ಹೆಡ್‌ ಕಾನ್ಸ್‌ಟೇಬಲ್‌ ಹುದ್ದೆಯ ಕಾಲಿಕ ವೇತನ ಶ್ರೇಣಿಯು ರೂ.6,250-12,000/- ಆಗಿದ್ದು, ಇವರ ವೇತನವನ್ನು 
ಸದರಿ ಹುದ್ದೆಯ ಕನಿಷ್ಠ ವೇತನ ರೂ.6.250/-ಕ್ಕೆ (ದಿನಾಂಕ: 01-02-2009 ರಿಂದ ಜಾರಿಗೆ ಬರುವಂತೆ) ಮೂರು ವರ್ಷಗಳ 
ಕಾಲ ಸಂಚಿತ ಪರಿಣಾಮ ರಹಿತ (without cummulative effect) ವಾಗಿ ಇಳಿಸಿದೆ. ದಂಡನೆಯ ಅವಧಿಯಲ್ಲಿ ಇವರು 
ಯಾವುದೇ ವಾರ್ಷಿಕ ವೇತನ ಬಡ್ತಿಯಾಗಲಿ ಅಥವಾ ಪದೋನ್ನತಿಯಾಗಲಿ ಪಡೆಯಲು ಅರ್ಹರಿರುವುದಿಲ್ಲ, ಇವರ ವೇತನ 
ಸ್ಥಿರವಾಗಿರುತ್ತದೆ. 

2) ಈ ದಂಡನೆಯು ಶಿಸ್ತು ಪ್ರಾಧಿಕಾರವು ದಂಡನೆ ವಿಧಿಸಿದ ತಿಂಗಳಿನ ಮುಂದಿನ ತಿಂಗಳಿನಿಂದ ಅಂದರೆ ದಿ: 01-02-2009 
ರಿಂದ ಜಾರಿಗೆ ಬರುತ್ತದೆ. 

3) ಇವರ ದಂಡನೆಯು ದಿ: 01-02-2009 ರಿಂದ 31-01-2012 ರವರೆಗೆ ಮೂರು ವರ್ಷಗಳ ಅವಧಿಗೆ ಅನ್ವಯಿಸುತ್ತದೆ. 

4) ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸುವುದು. 

5) ದಂಡನಾವಧಿಯಾದ ಮೂರು ವರ್ಷಗಳ ಪೂರ್ಣಗೊಂಡ ನಂತರ ಇವರ ವೇತನವನ್ನು ಇವರು ದಂಡನಾವಧಿಯ 
ಪೂರ್ವದಲ್ಲಿ ಪಡೆಯುತ್ತಿದ್ದ ಮೂಲ ವೇತನ ಹಾಗೂ ತಡೆಹಿಡಿಯಲಾಗಿದ್ದ ಮೂರು ವಾರ್ಷಿಕ ವೇತನ ಬಡ್ತಿಗಳನ್ನು ಸೇರಿಸಿ 
ಕಾಲ್ಪನಿಕವಾಗಿ ಮರುನಿಗದಿಗೊಳಿಸುವುದು. 

6) ಸೇವೆಯಿಂದ ಹೊರಗುಳಿದ ಅವಧಿಯನ್ನು 0168-7001 ಎ೦ದು ಪರಿಗಣಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
೧೧.647 ಸರ್ಕಾರದ ಅಧೀನ ಕಾರ್ಯದರ್ಶಿ, 
S/C.30 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೫೩ 
ಆರ್ಥಿಕ ಸಚಿವಾಲಯ 


ವಿಷಯ: ಕುವೆಂಪು ವಿಶ್ವವಿದ್ಯಾಲಯದ ಸರ್ಕಾರಿ ಲೆಕ್ಕಪರಿಶೋಧಕರ ಕಚೇರಿಯಲ್ಲಿನ 08 ತಾತ್ಕಾಲಿಕ ಹುದ್ದೆಗಳನ್ನು 
ಮುಂದುವರೆಸುವ ಬಗ್ಗೆ. 





ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆಆಇ 123 ರಾಲೆಪ 2009, ದಿನಾ೦ಕ:30.11.2012. 
2) ನಿಯಂತ್ರಕರ ಪತ್ರ ಸಂಖ್ಯೆಸಿಎಸ್‌ಎ 1 ಇಟಿಪಿ 90/2012/7258 ದಿ:23.3.2013. 
ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ(1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸರ್ಕಾರಿ ಲೆಕ್ಕಪರಿಶೋಧಕರ ಕಚೇರಿಯ ಈ 
ಕೆಳಕಂಡ 08 ಹುದ್ದೆಗಳನ್ನು ದಿ:27.01.2012ರ೦ದ 31.3.2013ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲು ಆದೇಶ ನೀಡಲಾಗಿತ್ತು. 


























01 | ಸರ್ಕಾರಿ ಲೆಕ್ಕಪರಿಶೋಧಕರು 01 
02 ಲೆಕ್ಕಪರಿಶೋಧನಾಧಿಕಾರಿಗಳು 01 
03 | ಲೆಕ್ಕ ಸಹಾಯಕರು 03 
04 | ಕಿರಿಯ ಲೆಕ್ಕ ಸಹಾಯಕರು 01 
05 | ಬೆರಳಚ್ಚುಗಾರರು 01 
06 | ಗ್ರೂಪ್‌ ಡಿ ನೌಕರರು 01 

ಒಟ್ಟು | 08 














ಮೇಲೆ ಕ್ರಮ ಸಂಖ್ಯೆ:(2)ರಲ್ಲಿ ಓದಲಾದ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ರವರ ಪತ್ರಗಳಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸರ್ಕಾರಿ 
ಲೆಕ್ಕಪರಿಶೋಧಕರ ಕಛೇರಿಯ 08 ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ:01.04.2013 ರಿಂದ ದಿ:31.3.2014ರ ಅವಧಿಯವರೆಗೆ ಅಥವಾ ರಾಜ್ಯ ಲೆಕ್ಕಪತ್ರ 
ಇಲಾಖೆಯ ಪುನರ್‌ ಸಂಘಟನೆಯ ಬಗ್ಗೆ ಅನುಮೋದನೆಯಾಗುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಿ ಆದೇಶ 
ನೀಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಆಇ 123 ರಾಲೆಪ 2009 ಬೆಂಗಳೂರು, ದಿನಾಂಕ:30.5.2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಸರ್ಕಾರಿ ಲೆಕ್ಕಪರಿಶೋಧಕರ ಕಚೇರಿಯಲ್ಲಿನ ಈ ಕೆಳಕಂಡ 
ಹುದ್ದೆಗಳನ್ನು ದಿನಾಂಕ:01.04.2013 ರಿಂದ ದಿ:31.3.2014ರ ಅವಧಿಯವರೆಗೆ ಅಥವಾ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಪುನರ್‌ ಸಂಘಟನೆಯ ಬಗ್ಗೆ 
ಅನುಮೋದನೆಯಾಗುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲು ಅನುಮೋದನೆ ನೀಡಲಾಗಿದೆ. 


























01 | ಸರ್ಕಾರಿ ಲೆಕ್ಕಪರಿಶೋಧಕರು 01 
02 ಲೆಕ್ಕಪರಿಶೋಧನಾಧಿಕಾರಿಗಳು 01 
03 | ಲೆಕ್ಕ ಸಹಾಯಕರು 03 
04 | ಕಿರಿಯ ಲೆಕ್ಕ ಸಹಾಯಕರು 01 
05 | ಬೆರಳಚ್ಚುಗಾರರು 01 
06 | ಗೂಪ್‌ ಡಿ ನೌಕರರು 01 

ಒಟ್ಟು | 08 














ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆಎಫ್‌ಡಿ 1 ಟಿಎಫ್‌ಪಿ 96 ದಿ:10.7.1996ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ 
ಅಧಿಕಾರದ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಲಕ್ಷ ಣ 
ಬ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
PR.679 ಆರ್ಥಿಕ ಇಲಾಖೆ(ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 


ವಿಷಯ: ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸರ್ಕಾರಿ ಲೆಕ್ಕಪರಿಶೋಧಕರ ಕಚೇರಿಯಲ್ಲಿನ 19 ತಾತ್ಕಾಲಿಕ 
ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 


ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆಆಇ 419 ರಾಲೆಪ 2008, ದಿನಾಂಕ:24.01.2013. 
2) ನಿಯಂತ್ರಕರ ಪತ್ರ ಸಂಖ್ಯೆ ರಾಲೆಪ 29 ಇಟಿಪಿ 83/2012/7257 ದಿ:23.3.2013. 


೧೧೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಪ್ರಸ್ತಾವನೆ: 
ಮೇಲೆ ಕ್ರಮ ಸಂಖ್ಯೆ(1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ (ಜಿ.ಕೆ.ವಿ.ಕೆ) ಸರ್ಕಾರಿ ಲೆಕ್ಕಪರಿಶೋಧಕರ 
ಕಚೇರಿಯ ಈ ಕೆಳಕಂಡ 19 ಹುದ್ದೆಗಳನ್ನು ದಿ:01.01.2013೦೦ದ 31.3.2013ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲು ಆದೇಶ ನೀಡಲಾಗಿತ್ತು. 


























01 | ಸರ್ಕಾರಿ ಲೆಕ್ಕಪರಿಶೋಧಕರು 01 
(ಅಪರ ನಿಯಂತ್ರಕರು) 

02 ಲೆಕ್ಕಪರಿಶೋಧನಾಧಿಕಾರಿಗಳು 02 
03 | ಲೆಕ್ಕ ಸಹಾಯಕರು 13 
04 | ಕಿರಿಯ ಲೆಕ್ಕ ಸಹಾಯಕರು 01 
05 | ಬೆರಳಚ್ಚುಗಾರರು 01 
06 | ಗ್ರೂಪ್‌ ಡಿ ನೌಕರರು 01 

ಒಟ್ಟು | 19 














ಮೇಲೆ ಕ್ರಮ ಸಂಖ್ಯೆ:(2)ರಲ್ಲಿ ಓದಲಾದ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ರವರ ಪತ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸರ್ಕಾರಿ 
ಲೆಕ್ಕಪರಿಶೋಧಕರ ಕಛೇರಿಯ 19 ತಾತ್ಕಾಲಿಕ ಹುದ್ದೆಗಳನ್ನು ದಿನಾಂಕ:01.04.2013 ರಿಂದ ದಿ:31.3.2014ರ ಅವಧಿಯವರೆಗೆ ಅಥವಾ ರಾಜ್ಯ ಲೆಕ್ಕಪತ್ರ 
ಇಲಾಖೆಯ ಪುನರ್‌ ಸಂಘಟನೆಯ ಬಗ್ಗೆ ಅನುಮೋದನೆಯಾಗುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಮುಂದುವರೆಸಿ ಆದೇಶ 
ನೀಡುವಂತೆ ಕೋರಿರುತ್ತಾರೆ. 

ಪ್ರಸ್ತಾವನೆಯಲ್ಲಿನ ಅಂಶಗಳನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಆಇ 419 ರಾಲೆಪ 2008 ಬೆಂಗಳೂರು, ದಿನಾಂಕ:1.6.2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ (ಜಿ.ಕೆ.ವಿ.ಕೆ) ಸರ್ಕಾರಿ ಲೆಕ್ಕಪರಿಶೋಧಕರ 
ಕಚೇರಿಯಲ್ಲಿನ ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ:01.04.2013 ರಿಂದ ದಿ:31.3.2014ರ ಅವಧಿಯವರೆಗೆ ಅಥವಾ ರಾಜ್ಯ ಲೆಕ್ಕಪತ್ರ ಇಲಾಖೆಯ ಪುನರ್‌ 
ಸಂಘಟನೆಯ ಬಗ್ಗೆ ಅನುಮೋದನೆಯಾಗುವವರೆಗೆ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಲು ಅನುಮೋದನೆ 
ನೀಡಲಾಗಿದೆ. 


























01 | ಸರ್ಕಾರಿ ಲೆಕ್ಕಪರಿಶೋಧಕರು (ಅಪರ ನಿಯಂತ್ರಕರು) 01 
02 ಲೆಕ್ಕಪರಿಶೋಧನಾಧಿಕಾರಿಗಳು 02 
03 | ಲೆಕ್ಕ ಸಹಾಯಕರು 13 
04 | ಕಿರಿಯ ಲೆಕ್ಕ ಸಹಾಯಕರು 01 
05 | ಬೆರಳಚ್ಚುಗಾರರು 01 
06 | ಗ್ರೂಪ್‌ ಡಿ ನೌಕರರು 01 

ಒಟ್ಟು 19 














ಈ ಆದೇಶವನ್ನು ಸರ್ಕಾರಿ ಆದೇಶ ಸಂಖ್ಯೆಎಫ್‌ಡಿ 1 ಟಿಎಫ್‌ಪಿ 96 ದಿ:10.7.1996ರಲ್ಲಿ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ 
ಅಧಿಕಾರದ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಲಕ್ಷ್ಮಣ 
ದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧.677 ಆರ್ಥಿಕ ಇಲಾಖೆ(ಆಡಳಿತ & ಮುಂಗಡ) 


ಆರ್ಥಿಕ ಸಚಿವಾಲಯ 


ವಿಷಯ: ಶ್ರೀ.ಸಿ.ಜಿ.ಹರಿಹರ ಕುಮಾರ ದಾಸ ಕುರೂಪ, ಜಂಟಿ ನಿಯಂತಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರು ಭಾರತೀಯ 
ಸೇನೆಯಲ್ಲಿ ಸಲ್ಲಿಸಿದ ಸೇವೆಯನ್ನು ನಿವೃತ್ತಿ ವೇತನಕ್ಕೆ ಅರ್ಹತಾದಾಯಕ ಸೇವೆಯೆಂದು ಪರಿಗಣಿಸುವ ಸಂಬಂಧ 
ಹೊರಡಿಸಿರುವ ಆದೇಶವನ್ನು ರದ್ದುಗೊಳಿಸುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ/ಆಇ 23 ರಾಲೆಪ 2011 ದಿನಾಂಕ:17.11.2011. 
2) ಭಾರತೀಯ ಸೇನಾ ಪ್ರಾಧಿಕಾರದ ಪತ್ರ ಸಂಖ್ಯೆ1421/958/ಎಸ್‌ಪಿ/ಎನ್‌ಇಆರ್‌/ಟಿ-1 ದಿನಾಂಕ:19.11.2012. 
3) ನಿಯಂತಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರ ಪತ್ರ ಸಂಖ್ಯೆಸಿಎಸ್‌ಎ 805 ಎಸ್‌ಪಿಎಫ್‌ 2012 
ದಿನಾಂಕ: 28.2.2013 ಮತ್ತು 22.4.2013. 


ಭಾಗ೧ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೫೫ 





ಪಸ್ತಾವನೆ: 

ಮೇಲೆ1)ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ:17.11.2011ರಲ್ಲಿ ಶೀ.ಸಿ.ಜಿ.ಹರಿಹರ ಕುಮಾರ ದಾಸ ಕುರೂಪ, ಜಂಟಿ ನಿಯಂತಕರು, 
ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರು ರಾಜ್ಯ ಲೆಕ್ಕಪತ್ರ ಇಲಾಖೆಗೆ ಸೇರುವ ಮುನ್ನ ದಿನಾಂಕಃ17.03.1972 ರಿಂದ 2105982ರವರೆಗೆ ಭಾರತೀಯ ಸೇನೆಯಲ್ಲಿ 
ಸಲ್ಲಿಸಿರುವ ಸೇವೆಯನ್ನು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 219ಎ(ಎ)ರನ್ವಯ ಸದರೀ ಅವಧಿಯ ಪಿಂಚಣಿ ಜವಾಬ್ದಾರಿಯನ್ನು 
ಸೇನಾ ಪಾಧಿಕಾರ ಭರಿಸುವ ಷರತ್ತಿಗೆ ಒಳಪಟ್ಟು ಎಶಾಂತಿ ವೇತನ ಸೌಲಭ್ಯಗಳಿಗೆ ಮಾತ್ರ ಅರ್ಹತಾದಾಯಕ ಸೇವೆ ಎಂದು ಪರಿಗಣಿಸಲಾಗಿತ್ತು ಆದರೆ, 
ಭಾರತೀಯ ಸೇನೆಯು ಮೇಲೆ(2)ರಲ್ಲಿ ಓದಲಾದ ದಿನಾಂಕ:19.11.2012ರ ಪತದಲ್ಲಿ ೩ per para 132 of Pension Regulations for the Army 1961, 
minimum 15 years of qualifying service is mandatory to 10 610116 for pension ಎ೦ದು ಇರುವುದರಿಂದ ಅಧಿಕಾರಿಯು ಸೇನಾ 
ಪಿಂಚಣಿಗೆ ಅರ್ಹರಲ್ಲವೆಂದು ತಿಳಿಸಿದೆ. ಹೀಗಾಗಿ ಸೇನಾ ಪಾಧಿಕಾರವು ಅವರ ಪಿಂಚಣಿ ಜವಾಬ್ದಾರಿಯನ್ನು ಭರಿಸುವುದಿಲ್ಲ. ಮೇಲೆ (3)ರಲ್ಲಿ ಓದಲಾದ 
ನಿಯಂತಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ, ಬೆ೦ಗಳೂರು ಇವರ ಪತಗಳಲ್ಲಿ ಈ ಪಸ್ತಾವನೆಯನ್ನು ಪುನರ್‌ ಪರಿಶೀಲಿಸಿ ಆದೇಶ ಹೊರಡಿಸಲು ಪಸ್ತಾವನೆ 
ಸಲ್ಲಿಸಿದ್ದಾರೆ. ಪಸ್ತಾವನೆಯನ್ನು ಪರಿಶೀಲಿಸಲಾಗಿದೆ. ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ:ಆಇ 105 ರಾಲೆಪ 2013 ಬೆಂಗಳೂರು, ದಿನಾಂಕ: 31.05.2013 


ಪಸ್ತಾವನೆಯಲ್ಲಿ ಏವರಿಸಿರುವಂತೆ, ಶೀ.ಸಿ.ಜಿ.ಹರಿಹರ ಕುಮಾರ ದಾಸ ಕುರೂಪ, ಜಂಟಿ ನಿಯಂತಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರು ರಾಜ್ಯ 
ಲೆಕ್ಕಪತ್ರ ಇಲಾಖೆಗೆ ಸೇರುವ ಮುನ್ನ ದಿನಾಂಕ:17.03.1972 ರಿಂದ 21.05.1982ರವರೆಗೆ ಭಾರತೀಯ ಸೇನೆಯಲ್ಲಿ ಸಲ್ಲಿಸಿರುವ ಸೇವಾವಧಿಯ ಪಿಂಚಣಿ 
ಜವಾಬ್ದಾರಿಯನ್ನು ಭಾರತೀಯ ಸೇನಾ ಪಾಧಿಕಾರ ಭರಿಸುವುದಿಲ್ಲ ಎಂದು ತಿಳಿಸಿರುವ ಹಿನ್ನೆಲೆಯಲ್ಲಿ, ಸರ್ಕಾರಿ ಆದೇಶ ಸಂಖ್ಯೆಆಇ 23 ರಾಲೆಪ 2011 
ದಿನಾಂಕ:17.11.2011ಅನ್ನು ಈ ಮೂಲಕ ರದ್ದು ಪಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಲಕ್ಷ್ಮಣ 
ದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧.678 ಆರ್ಥಿಕ ಇಲಾಖೆ(ಆಡಳಿತ & ಮುಂಗಡ) 


ಒಳಾಡಳಿತ ಸಚಿವಾಲಯ 


ವಿಷಯ: ಶೀ ಹೆಚ್‌.ಎಂ.ರಘುಕುಮಾರ್‌, ಸರ್ಕಾರಿ ಅಭಿಯೋಜಕರು ಹಾಲಿ ಅಮಾನತ್ತಿನಲ್ಲಿರುವರು, ಈ ಹಿಂದೆ ಸರ್ಕಾರಿ 
ಅಭಿಯೋಜಕರು, ಜಿಲ್ಲಾ ಮತ್ತು ಸತ, ನ್ಯಾಯಾಲಯ, ಚಾಮರಾಜನಗರ(ಪಭಾರ) ಇವರ ಎರುದ್ಧ ದಾಖಲಾದ 
ಲೋಕಾಯುಕ್ತ ಟ್ರ್ಯಾಪ್‌ ಪಕರಣದ ಸಂಬಂಧ ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವ ಕುರಿತು 


ಓದಲಾಗಿದೆ: 1. ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ 
ಪತಸಂಖ್ಯೆ:ಲೋಕ್‌/ಐಎನ್‌ವಿ(ಜಿ)/ಎಂ-38/ಸಿಆರ್‌ —6/2012 /ಸಿ.ಎಂ.ಆರ್‌, ದಿನಾಂಕ:21.02.2013, 


2. ಪೊಲೀಸ್‌ ನಿರೀಕ್ಷಕರು, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ ಚಾಮರಾಜನಗರ- 571 313 ಇವರು 
ಸಲ್ಲಿಸಿರುವ ಪಕರಣದ ಅಂತಿಮ ವರದಿಯ ದಿನಾಂಕ:23.01.2013, 


3. ತನಿಖಾ ದಾಖಲೆಗಳು- ತನಿಖಾ ವರದಿಯ ನೆರಳಚ್ಚು ಪ್ರತಿ, ಲಂಚದ ಬೇಡಿಕೆಗೆ ಸಂಬಂಧಪಟ್ಟ ಫಿರ್ಯಾದು, ಪಥಮ 


ವರ್ತಮಾನ ವರದಿ, ಟ್ರ್ಯಾಪ್‌ ಪೂರ್ವದ ಸಂಟ, ವಶಪ ಡಿಸಿಕೊಂಡ ದಾಖಲೆ/ ಸ್ವತ್ತುಗಳ ಪಟ್ಟಿ, ಕೃತ್ಯ ನಡದ 
ಸ್ಥಳದ ನಕ್ಷೆ, ಪಕರಣದ ಪೋಟೋಗಳ ಪತಿ, ಸರ್ಕಾರದ ರಸಾಯನಿಕ ಪರೀಕ್ಷಕರ ವರದಿ, ಸಾಕ್ಷಿದಾರರ ಳು 


ಮೇಲೆ (1ರಲ್ಲಿ ಓದಲಾದ ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು ಇವರ ದಿನಾಂಕ:21.02.2013 
ಪತದೊಡನೆ ಮೇಲೆ (2)ರಲ್ಲಿ ಓದಲಾದ ತನಿಖಾಧಿಕಾರಿಯಾದ ಪೊಲೀಸ್‌ ನಿರೀಕ್ಷಕರು, ಪೊಲೀಸ್‌ ವಿಭಾಗ, ಕರ್ನಾಟಕ ಲೋಕಾಯುಕ್ತ, ಚಾಮರಾಜನಗರ 
ಇವರು ಶ್ರೀ ಹೆಚ್‌.ಎಂ.ರಘುಕುಮಾರ್‌, ಸರ್ಕಾರಿ ಅಭಿಯೋಜಕರು ಹಾಲಿ ಅಮಾನತ್ತಿನಲ್ಲಿರುವರು, ಈ ಹಿಂದೆ ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಚಾಮರಾಜನಗರ(ಪಭಾರ) ಇವರ ಎರುದ್ಧ ದಾಖಲಾದ ಲೋಕಾಯುಕ್ತ ಟ್ರ್ಯಾಪ್‌ ಪಕರಣದ ಸಂಬಂಧ ತನಿಖೆ ನಡೆಸಿ ಸಲ್ಲಿಸಿರುವ ಅಂತಿಮ 
ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಕಳುಹಿಸುತ್ತಾರೆ. ಚಾಮರಾಜನಗರದ ಲೂಪಾಯತ್ತ ಪೊಲೀಸ್‌ ಠಾಣೆಯ ಪಕರಣ ಸಂ:06/2012ನ್ನು 
ದಾಖಲಿಸಿಕೊಂಡು ನಡೆಸಿದ ತನಿಖೆಯಿಂದ ಆಪಾಧಿತರು ಕಲಂ:7, 13(1(ಡಿ) ಸಹವಾಚನ:13(2) ಲಂಚ ಪತಿಬ೦ಧಕ ಕಾಯ್ದೆ. 1988ರ ಪಕಾರ ಅಪರಾಧ 
ಎಸಗಿರುವುದು ದೃಢಪಟ್ಟಿದೆ. ಆಪಾದಿತ ಗೂಪ್‌ ಎ ಅಧಿಕಾರಿಯನ್ನು ಅಭಿಯೋಜನೆಗೆ ಒಳಪಡಿಸಲು ಸಕ್ಷಮ ಪಾಧಿಕಾರವಾದ ಸರ್ಕಾರದ ಮಂಜೂರಾತಿ 
ಆದೇಶ ಅವಶ್ಯಕವಾಗಿರುತ್ತದೆ. ಆದ್ದರಿಂದ, ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ, 1988ರ ಕಲಂ:7, 13(1)(ಡಿ) ಸಹವಾಚನ 13(2)ರ ಅಡಿಯಲ್ಲಿ ಎಸಗಿರುವ 
ಅಪರಾಧಕ್ಕಾಗಿ ಸದರಿ ಕಾಯ್ದೆ ಕಲಂ 19(1)(ಬಿ)ಯನ್ವಯ, ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಸರ್ಕಾರದ ಪೂರ್ವಾನುಮತಿಯನ್ನು 
ಕೋರಿರುತಾರೆ. 


ಆದ್ದರಿಂದ, ಸರ್ಕಾರವು, ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರ ಮೇಲೆ («0ರಲ್ಲಿ 
ಓದಲಾದ ದಿನಾಂಕ:21.02.2013ರ ಪತದೊಡನೆಯ ಕಳುಹಿಸಿರುವ ಮೇಲೆ (2)ರಲ್ಲಿ ಓದಲಾದ ತನಿಖಾಧಿಕಾರಿ, ಪೊಲೀಸ್‌ ನಿರೀಕ್ಷಕರು, ಪೊಲೀಸ್‌ ವಿಭಾಗ, 
ಕರ್ನಾಟಕ ಲೋಕಾಯುಕ್ತ ಚಾಮರಾಜನಗರ ಇವರ ಅಂತಿಮ ವರದಿ ಹಾಗೂ ಮೇಲೆ (3ರಲ್ಲಿ ಓದಲಾದ ಈ ಕೆಳಕಂಡ ದಾಖಲಾತಿಗಳನ್ನು 
ಪರಿಶೀಲಿಸಿದೆ. 


1) ಶೀ ಮಹಮದ್‌ ವಸೀಉಲ್ಲಾ ಬಿನ್‌ ಮಹಮದ್‌ ಷಫೀಉಲ್ಲಾ, ವಕೀಲರು, ಉತ್ತವಳ್ಳಿ ಗಾಮ ಮತ್ತು ಅಂಚೆ, ಚಾಮರಾಜನಗರ ತಾಲ್ಲೂಕ್‌ 
ಮತ್ತು ಜಿಲ್ಲೆ, ದಿನಾ೦ಕ:03.11.2012ರ ಫಿರ್ಯಾದು, 


೧೧೫೬ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





2) ಚಾಮರಾಜನಗರದ ಲೋಕಾಯುಕ್ತ ಪೊಲೀಸ್‌ ಠಾಣೆ ಪಕರಣ ಸಂಖ್ಯೆ ನಂ:06/2012ರ ಪಥಮ ವರ್ತಮಾನ ವರದಿಯ 
ದಿನಾ೦ಕ:03.11.2012, 


3) ಪಂಚನಾಮೆಯ ದಿನಾಂಕ:05.11.2012, 
4) ಗುನ್ನಾ ಸ್ಥಳದ ಪಂಚನಾಮೆಯ ದಿನಾಂಕ:05.11.2012, 


5) ಕರ್ನಾಟಕ ಸರ್ಕಾರದ ರಸಾಯನಿಕ ಪರೀಕ್ಷಕರು, ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಶೇಷಾದಿ ರಸ್ತೆ ಬೆಂಗಳೂರು ಇವರ ಪತದ 
Ao:PHl/CME/LOK/96/11-12, ದಿನಾ೦ಕ:27.11.2012, 


6) ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋ.ಬ೦. ಹಾಗೂ ಒ.ಜ.ಸಾ. ಇಲಾಖೆ, ನಂ: ಉಪವಿಭಾಗ, ಚಾಮರಾಜನಗರ ಇವರ 
ಪತದ ಕ್ರಸಂ:ಸಕಾಅ/ನಂ.1/ಲೋಇ/ಉವಿ/ಜಾ.ನಗರ/ಕೃತ್ಯ ನಡೆದ ನಕಾಶೆ/2012-13, ದಿನಾಂಕ:09.11.2012ರೊಡನೆ ಸಲ್ಲಿಸಿರುವ ಕೃತ್ಯ 
ನಡೆದ ಸ್ಥಳದ ನಕಾಶೆ, 

7) ಪಕರಣಕ್ಕೆ ಸಂಬಂಧಿಸಿದ ಪೋಟೋಗಳು, 

8) ಫಿರ್ಯಾದಿ ಮತ್ತು ಸಾಕ್ಷಿಗಳಾದ ಈ ಕೆಳಕ೦ಡವರ ಹೇಳಿಕೆಗಳು: 


1) ಶ್ರೀ ಮಹಮದ್‌ ವಸೀ೦ಉಲ್ಲ ಬಿನ್‌ ಷಫೀಉಲ್ಲಾ, ವಕೀಲರು, ಉತ್ತವಳ್ಳಿ ಗಾಮ ಮತ್ತು ಅಂಚೆ, ಚಾಮರಾಜನಗರ ತಾಲ್ಲೂಕು 
ಮತ್ತು ಜಿಲ್ಲೆ - ಪಿರ್ಯಾದಿದಾರ, 


2) ಶ್ರೀ ವೆಂಕಟೇಶ್‌ ಬಿನ್‌ ವೆಂಕಟಯ್ಯ, 42 ವರ್ಷ, ಎಫ್‌.ಡಿ.ಎ, ಅಭಿವೃದ್ಧಿ ಇಲಾಖೆ, ಜಿಲ್ಲಾಧಿಕಾರಿಗಳ ಕಛೇರಿ, 
ಪಾಮರಾಜನಗರ ಪಂಚಸಾಕ್ಷಿ-1, 


3) ಶೀ ಆರ್‌.ಮಂಜುನಾಥ್‌ ಬಿನ್‌ ಲೇ. ಎ.ಜೆ.ರಾಧಕೃಷ್ಣ 29 ವರ್ಷ, ಮುಜರಾಯಿ ಶಾಖೆ, ಜಿಲ್ಲಾಧಿಕಾರಿಗಳ ಕಛೇರಿ, 
ಚಾಮರಾಜನಗರ ಪಂಚಸಾಕ್ಷಿ-2, 


4) ಶೀ ಎಂ.ಎನ್‌.ಕೃಷ್ಣಮೂರ್ತಿ, ಅಧೀಕ್ಷಕರು, ಸರ್ಕಾರಿ ಅಭಿಯೋಜಕರ ಕಛೇರಿ, ಜಿಲ್ಲಾ ಮತ್ತು ಸತ ನ್ಯಾಯಾಲಯ, 
ಹಾಮರಾಜನಗರ, 


5) ಶೀ ಎಂ.ನಾಗೇಶ, ಸಹಾಯಕ ಸರ್ಕಾರಿ ಅಭಿಯೋಜಕರು, ಪಧಾನ ಸಿ.ಜೆ. ಮತ್ತು ಜೆ.ಎಂ.ಎಫ್‌.ಸಿ ನ್ಯಾಯಾಲಯ, 
ಕೊಳ್ಳೇಗಾಲ, ಚಾಮರಾಜನಗರ ಜಿಲ್ಲೆ. 


6) ಶೀ ಎಸ್‌.ಮೋಹನ್‌ ಬಿನ್‌ ಲೇಟ್‌ ಸತ್ಯನಾರಾಯಣ, 61 ವರ್ಷ, ಮನೆ ನಂ:909, ಎಲ್‌.ಐ.ಜಿ-2, 3ನೇ ಮುಖ್ಯರಸ್ತೆ, 10ನೇ 
ಕಾಸ್‌, ಶಾರದದೇವಿ ನಗರ, ಮೈಸೂರು ನಗರ. 


7 ಶ್ರೀ ಹೆಚ್‌.ದೊಡ್ಡಯ್ಯ ಬಿಲ್‌ ಲೇಟ್‌ ಹುಚ್ಚಯ್ಯ, 62 ವರ್ಷ, ನಿವೃತ್ತ ಪಿ.ಎಸ್‌.ಐ, ಮನೆ ನಂ:ಎಂ.ಐ.ಜಿ. 18, ಕೆ.ಹೆಚ್‌.ಬಿ. 
ಕಾಲೋನಿ, ಟಿ.ಎನ್‌. ತ ಟೌನ್‌, ಮೈಸೂರು ಜಿಲ್ಲ. 


8) ಶ್ರೀ ಅಜಿತ್‌ ಕುಮಾರ್‌ ಟಿ. ಸಿ.ಪಿ.ಸಿ. 59, ಚಾಮರಾಜನಗರ ಪಟ್ಟಣ ಪೊಲೀಸ್‌ ಠಾಣೆ , ಚಾಮರಾಜನಗರ. 
9) ಶ್ರೀ ಚಂದಪ್ಪ, ಮುಖ್ಯ ಪೇದೆ 133, ಗುಂಡ್ಲುಪೇಟೆ ಪೊಲೀಸ್‌ ಠಾಣೆ, ಗುಂಡ್ಲುಪೇಟೆ , ಚಾಮರಾಜನಗರ ಜಿಲ್ಲೆ. 


10) ಶೀ ಆರ್‌.ಬಿ. ನಾಗರಾಜು, ಸಹಾಯಕ ಇಂಜಿನೀಯರ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಕಛೇರಿ, 
ಲೋಕೋಪಯೋಗಿ ಬಂದರು ಮತು ಒಳನಾಡು ಜಲಸಾರಿಗೆ ಇಲಾಖೆ, ನಂ:01, ಉಪ ವಿಭಾಗ, ಚಾಮರಾಜನಗರ. 


11) ಶೀ ನಸುಲ್ಲಾ ಬಿನ್‌ ಎಂ.ಅಮಾನುಲ್ಲಾ, 30ವರ್ಷ, ವೃತ್ತಿ:ವ್ಯವಸಾಯ, ದಿನ್ನಳ್ಳಿ ಗಾಮ, ರಾಮಾಪುರ ಹೋಬಳಿ, ಕೊಳ್ಳೇಗಾಲ 
ತಾಲ್ಲೋಕ್‌, ಚಾಮರಾಜನಗರ, 


12) ಶೀ ಬಸವರಾಜಸ್ವಾಮಿ, ಸಿ.ಹೆಚ್‌.ಸಿ. ಲೋಕಾಯುಕ್ತ ಠಾಣೆ , ಚಾಮರಾಜನಗರ, 

13) ಶೀ ಸಿ.ಪುಟ್ಟಸ್ವಾಮಿ ಆರಾಧ್ಯ, ಸಿ.ಹೆಚ್‌.ಸಿ. ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 

14) ಶೀ ಎಂ.ರವೀಂದ, ಸಿ.ಹೆಜ್‌.ಸಿ. ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 

15) ಶೀ ರಾಜೇಂದಪಸಾದ್‌, ಸಿ.ಹೆಜ್‌.ಸಿ. ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 

16) ಶೀ ಕುಮಾರಾರಾಧ್ಯ, ಸಿ.ಪಿ.ಸಿ. ಪೊಲೀಸ್‌ ವಿಭಾಗ, ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 
17) ಶ್ರೀ ತಖೀವುಲ್ಲಾ, , ಸಿ.ಪಿ.ಸಿ, ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 

18) ಶ್ರೀ ಕೆ.ಆರ್‌. ಮಹೇಶ್‌, ಎ.ಪಿ.ಸಿ. ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 

19) ಶ್ರೀ ಎನ್‌.ಶಿವಕುಮಾರ್‌, ಎ.ಪಿ.ಸಿ. ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 

20) ಶ್ರೀ ಎನ್‌.ಸುರೇಶ್‌, ಎ.ಪಿ.ಸಿ, ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 

21) ಶ್ರೀ ಟಿ.ಶಿವಾನಂದ, ಎ.ಪಿ.ಸಿ. ಲೋಕಾಯುಕ್ತ ಠಾಣೆ, ಚಾಮರಾಜನಗರ, 


9) ಲಂಚ ಕೇಳಲು ಆಧಾರದ ಕಡತದ ಬಗ್ಗೆ - ಚಾಮರಾಜನಗರದ ಘನ ಜಿಲ್ಲಾ ಮತ್ತು ಸತ ನ್ಯಾಯಾಲಯದಲ್ಲಿ ಜಾಮೀನು 
ಅರ್ಜಿಯನ್ನು ಸಲ್ಲಿಸಿ ಕಿಮಿನಲ್‌ ಮಿಸ್‌ ನಂ:403/2012ರಲ್ಲಿ ದಾಖಲಾಗಿದ್ದು, ಸದರಿ ಜಾಮೀನಿನ ಅರ್ಜಿಯನ್ನು ವಿಚಾರಣಾ ವಿಲೇವಾರಿಗಾಗಿ 
ಘನ ಸತ ನ್ಯಾಯಾಲಯವು ಚಾಮರಾಜನಗರದ ಶೀಘಗತಿ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿರುವ ಪಕರಣ. 


ಭಾಗ೧ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೫೭ 





10) ಆಪಾಧಿತ ಅಧಿಕಾರಿಯಾದ ಶೀ ಹೆಚ್‌.ಎಂ.ರಘುಕುಮಾರ್‌ರವರು ಅವರ ವಿರುದ್ದದ ಚಾಮರಾಜನಗರದ ಲೋಕಾಯುಕ್ತ ಪೊಲೀಸ್‌ 
ಠಾಣೆಯ ಮೊಕದ್ದಮೆ ಸಂ: 06/2012ರ ಪಕರಣ ದಾಖಲಾದ ಸಂದರ್ಭದಲ್ಲಿ ಜಮಾ ಜಗಿದ ಜಿಲ್ಲಾ ಮತ್ತು ಸತ ನ್ಯಾಯಾಲಯದ 
ಸರ್ಕಾರಿ ಅಭಿಯೋಜಕರ ಹುದ್ದೆಯ ಪಭಾರ ಕಾರ್ಯ ನಿರ್ವಹಿಸುತ್ತಿದ್ದರು. ಪಸ್ತುತ ಅಮಾನತ್ತಿನಲ್ಲಿರುವ ಅಧಿಕಾರಿಯ ಸಮಜಾಯಿಷಿ, ಹೇಳಿಕೆ. 


ಪಕರಣದ ತನಿಖಾಧಿಕಾರಿಯಾದ ಶೀ ಕೆ.ಟಿ.ಮ್ಯಾಥ್ಕುಸ ಸ್‌ಥಾಮಸ್‌, ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಚಾಮರಾಜನಗರ ಇವರು 
ಫಿರ್ಯಾದಿದಾರರಾದ ಶೀ ಮಹಮದ್‌ ವಸೀ೦ಉಲ್ಲ ಬಿನ್‌ ಷಫೀಉಲ್ಲಾ, ವಕೀಲರು, ಉತ್ತವಳ್ಳಿ ಗಾಮ ಮತ್ತು ಅಂಚೆ, ಚಾಮರಾಜನಗರ ತಾಲ್ಲೂಕು ಮತ್ತು 
ಜಿಲ್ಲೆ ದೂರಿನ ಮೇರೆಗೆ ಆಪಾಧಿತ ಅಧಿಕಾರಿಯಾದ ಶೀ ಹೆಚ್‌.ಎಂ.ರಘುಕುಮಾರ್‌ ಇವರು "ಭ್ರಷ್ಟಾ ಚಾರ ನಿರ್ಮೂಲನಾ ಕಾಯ್ದೆ-1988ರ ಕಲಂ 7, 
13(0(ಡಿ) ಜೊತೆಯಲ್ಲಿ 13(2)ರ ರೀತ್ಯ ಎಸಗಿರುವ ದಂಡನಾರ್ಹ ಅಪರಾಧ ಪಕರಣದ ಬಗ್ಗೆ ದಿನಾಂಕ:03.11.2012ರಂದು ಚಾಮರಾಜನಗರದ 
ಲೋಕಾಯುಕ್ತ ಪೊಲೀಸ್‌ ಠಾಣೆಯಲ್ಲಿ ಮೊಕದ್ದಮೆ ಸಂಖ್ಯೆ: 06/2012ನ್ನು ದಾಖಲಿಸಿಕೊಂಡಿರುತ್ತಾರೆ. 


ಫಿರ್ಯಾದಿದಾರರಾದ ಶೀ ಮಹಮದ್‌ ವಸೀ೦ಉಲ್ಲ ಬಿನ್‌ ಷಫೀಉಲ್ಲಾ, ವಕೀಲರು, ಉತ್ತವಳ್ಳಿ ಗಾಮ ಮತ್ತು ಅಂಚೆ, ಚಾಮರಾಜನಗರ ತಾಲ್ಲೂಕು 
ಮತ್ತು ಜಿಲ್ಲೆ ಇವರು ಅವರ ಕಕ್ಷಿದಾರರ ಪರವಾಗಿ ಚಾಮರಾಜನಗರದ ಘನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಜಾಮೀನನ ಅರ್ಜಿಯನ್ನು 
ಸಲ್ಲಿಸಿದ್ದು, ಕಿಮಿನಲ್‌ ಮಿಸ್‌ ನಂ:403/2012ರಲ್ಲಿ ದಾಖಲಾಗಿದ್ದು, ಸದರಿ ಜಾಮೀನು ಅರ್ಜಿಯನ್ನು ವಿಚಾರಣಾ ವಿಲೇವಾರಿಗಾಗಿ ಸತ್ರ ನ್ಯಾಯಾಲಯವು 
ಚಾಮರಾಜನಗರದ ಶೀಘಗತಿ ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿರುತ್ತದೆ. ಈ ಕುರಿತು ಅಭಿಯೋಜನೆ ಪರವಾಗಿ ತಕರಾರು ಅರ್ಜಿ ಸಲ್ಲಿಸಲು 
ದಿನಾಂಕ:31.10.2012ನ್ನು ನ್ಯಾಯಾಲಯವು ನಿಗಧಪಡಿಸಿದ್ದು, ಪಿರ್ಯಾದುದಾರರು ದಿನಾಂಕ:30.10.2012ರ ಸಂಜೆ 5-00ಗಂಟೆಗೆ ಆಪಾಧಿತ ಅಧಿಕಾರಿಯಾದ 
ಶೀ ಹೆಚ್‌.ಎಂ.ರಘುಕುಮಾರ್‌, ಸರ್ಕಾರಿ ಅಭಿಯೋಜಕರು ಇವರನ್ನು ಅವರ ಕಛೇರಿಗೆ ಭೇಟಿ ನೀಡಿ ತಕರಾರು ಅರ್ಜಿ ಸಲ್ಲಿಸುವ ಬಗ್ಗೆ ಜ್ಞಾಪಿಸಿದಾಗ, 
ಸರ್ಕಾರಿ ಅಧಿಕಾರಿಯಾದ ಶೀಯುತರು "ನೀವು ಸುಮ್ಮನೆ ಬಂದು ಜ್ಞಾಫಿಸಿದರೆ ಪಯೋಜನ ಇಲ್ಲ ನನ್ನನ್ನು ಬ೦ದು ನೋಡಬೇಕು' ಇ ಸರ್ಕಾರಿ 
ಕೆಲಸವನ್ನು ಮಾಡಲು ಕೈಸನ್ನೆಯ ಮೂಲಕ ಹಣಕ್ಕೆ ಒತ್ತಾಯಿಸಿ ಅಕಮ ಸಂಭಾವನೆಯನ್ನು ಕೋರಿರುತ್ತಾರೆ. ಲಂಚ ನೀಡಲು ಇಚ್ಛೆ ಇಲ್ಲದಿದ್ದರಿಂದ, 
ಪಿರ್ಯಾದುದಾರರು ದಿನಾಂಕ:31.10.2012ರ೦ದು ಚಾಮರಾಜನಗರದ ಲೋಕಾಯುಕ್ತ ಠಾಣೆಗೆ ಹಾಜರಾಗಿ ಪೊಲೀಸ್‌ ಇನ್ಸ್‌ಪೆಕ್ಟರ್‌ರವರ ಬಳಿ ಲಂಚ 
ಕೋರಿಕೆಯ ವಿಷಯವನ್ನು ತಿಳಿಸಿ ಡಿಜಿಟೆಲ್‌ ವಾಯ್ಸ್‌ ರೆಕಾರ್ಡರ್‌ನ್ನು ಪಡೆದುಕೊಂಡು ಅದೇ ದಿನ ಸುಮಾರು 11-00ಗಂಟೆಯ ಸಮಯದಲ್ಲಿ 
ಚಾಮರಾಜನಗರದ ಶೀಘಗತಿ ನ್ಯಾಯಾಲಯಕ್ಕೆ ಹಾಜರಾದಾಗ ಘನ ನ್ಯಾಯಾಲಯವು ಪಕರಣವನ್ನು ಕರೆದು ತಕರಾರಿಗೆ ಇಟ್ಟುಕೊಂಡಿರುವುದನ್ನು ತಿಳಿದು, 
ಆಪಾದಿತ ಅಧಿಕಾರಿಯಾದ ಶೀ aE ರಘುಕುಮಾರ್‌ರವರನ್ನು ಜಿಲ್ಲೆಯ ಸತ್ರ ನ್ಯಾಯಾಲಯದಲ್ಲಿ ಭೇಟಿ ಮಾಡಿ ವಿಚಾರ ಮಾಡಿದಾಗ ಅಬ್ಬೆಕ್ಸನ್‌ 
ಹಾಕುವ ಸರ್ಕಾರಿ ಕೆಲಸವನ್ನು ಮಾಡಲು '.2000-00ಗಳ ಅಕಮ ಸಂಭಾವನೆಯನ್ನು ನೀಡುವಂತೆ, ಇಲ್ಲದಿದ್ದಲ್ಲಿ ಮುಂದಕ್ಕೆ ಡೇಟ್‌ ಹಾಕಿಸುತ್ತೇನೆಂದು, 
ಕೋರಿರುವ '.2000-00ಗಳ ಲಂಚದ ಹಣವನ್ನು ದಿನಾಂಕ:05.11.2012ರ೦ದು ತಂದು ಕೊಡುವಂತೆ ಒತ್ತಾಯಿಸಿರುತ್ತಾರೆ. ಈ ಬಗ್ಗೆ 
ದಿನಾಂಕ:03.112012ರಂದು ಪಿರ್ಯಾದಿಯು ಚಾಮರಾಜನಗರದ ಲೋಕಾಯುಕ್ತ ಪೊಲೀಸ್‌ ಠಾಣೆಯಲ್ಲಿ ಪಿರ್ಯಾದನ್ನು ಸಲ್ಲಿಸಿದ್ದು, ತನಿಖಾಧಿಕಾರಿಯು 
ಮೊಕದ್ದಮೆ ಸಂಖ್ಯೆ: 06/2012ನ್ನು ದಾಖಲಿಸಿಕೊಂಡು, ಸಂಪೂರ್ಣ ತನಿಖಾ ಕಮವನ್ನು ಕೈಗೊಂಡಿರುತ್ತಾರೆ. ಅದರನ್ವಯ, ದಿನಾಕ:05.11.2012ರ 
ಬೆಳಿಗ್ಗೆ 10.15ಗಂಟೆ ಸಮಯಕ್ಕೆ ಪಂಚ-2ರವರೊಂದಿಗೆ ಆರೋಪಿತ ಅಧಿಕಾರಿಯ ಕಛೇರಿಗೆ ಹೋದಾಗ, ಪಂಚ-2ರವರನ್ನು ಹೊರಗಡೆ ಇರುವಂತೆ ತಿಳಿಸಿ, 
ಪಿರ್ಯಾದಿಯವರು ಅಬ್‌ಜೆಕ್ಷನ್‌ ಹಾಕುವ ಬಗ್ಗೆ ಕೇಳಿದಾಗ ಕೈ ಸನ್ನೆ ಮೂಲಕ ಲಂಚದ ಹಣಕ್ಕೆ ಒತ್ತಾಯಿಸಿ ಪಿರ್ಯಾದಿಯವರಿಂದ '.2000-00ಗಳನ್ನು ಲಂಚದ 
ಹಣವನ್ನು ತಮ್ಮ ಎಡಗೈನಿಂದ ಪಡೆದು ಎರಡು ಕೈಗಳಿಂದ ಎಣಿಸಿ ತಮ್ಮ ಪ್ಯಾಂಟಿನ ಬಲಭಾಗದ ಹಿಂಬದಿಯ ಪಾಕೇಟ್‌ನಲ್ಲಿ ಇಟ್ಟುಕೊಂಡಿರುತ್ತಾರೆ. 
ಅಕಮ ಸಂಭಾವನೆಯ ಹಣವಾದ '.2000-00ಗಳನ್ನು ಆಪಾದಿತ ಶೀ ಹೆಚ್‌.ಎಂ.ರಘುಕುಮಾರ್‌ ಇವರಿಂದ ಪಂಚರ ಸಮಕ್ಷಮದಲ್ಲಿ ವಶಪಡಿಸಿಕೊಂಡು, 
ಪಂಚರಿಂದ ಪರಿಶೀಲಿಸಿದಾಗ ಅದು ಎಂಟಿಸ ಸ್ಥಮೆಂಟ್‌ ಮಹಜರ್‌ ಸಮಯದಲ್ಲಿ ಪಂಚರು ಬರೆದುಕೊಂಡಿದ್ದ ಹಣಗಳ ವಿವರ ಮತ್ತು ನಂಬರುಗಳಿಗೆ 
ತಾಳೆಯಾಗಿರುತ್ತದೆ. ಆಪಾಧಿತ ಸಾರ್ವಜನಿಕ ಅಧಿಕಾರಿಯ ಎರಡೂ ಕೈಗಳ ಬೆರಳುಗಳನ್ನು ಸೋಡಿಯಂ ಕಾರ್ಬೊನೇಟ್‌ ದಾವಣದಲ್ಲಿ ಮಾರ್ಜನೆ ಮಾಡಿ 
ಫಿನಾಪ್ಲಿಲೀನ್‌ ಪರೀಕ್ಷೆಗೆ ಒಳಪಡಿಸಿದಾಗ ಅದು ಸಕಾರತ್ಮಕವಾಗಿ ಪತಿಕಿಯಿಸಿದ್ದು, ರಾಸಾಯನಿಕ ತಜ್ಞರ ಪರೀಕ್ಷಣಾ ವರದಿಯಲ್ಲೂ ಸಹ ಧೃಢಪಟ್ಟಿರುತ್ತದೆ. 
ನೆರಳು ಸಾಕ್ಷಿಯು ಅಕಮ ಸಂಭಾವನೆಯ ಬೇಡಿಕೆ ಮತ್ತು ಪಡೆಯುವಿಕೆಗೆ ಸಂಬಂಧಿಸಿದಂತೆ ಪಿರ್ಯಾಧಿ ಹಾಗೂ ಆಪಾಧಿತ ಸಾರ್ವಜನಿಕ ಅಧಿಕಾರಿಯ 
ನಡುವಿನ ವ್ಯವಹಾರವನ್ನು ಗಮನಿಸಿರುತ್ತಾರೆ. 


ಈ ಎಲ್ಲಾ ಕಾರಣಗಳಿಂದ ಆಪಾದಿತರಾದ ಶೀ ಹೆಚ್‌.ಎಂ.ರಘುಕುಮಾರ್‌ ಇವರು ಭಷ್ಟಾ ಚಾರ ನಿರ್ಮೂಲನಾ ಕಾಯಿದೆ-1988ರ ಕಲಂ 7, 
13(1)(ಡಿಐ)ರ ಜೊತೆಗೆ ಓದಲಾದ ಕಲಂ 13(2)ರ ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸ ಸಗಿರುವುದು ಮೇಲ್ನೋಟಕ್ಕೆ ಸರ್ಕಾರಕ್ಕೆ ಸಂಪೂರ್ಣವಾಗಿ 
ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಭಷ್ಟಾಚಾರ ನಿರ್ಮೂಲನಾ ಕಾಯ್ದೆ-1988ರ ಕಲಂ 19(1)(ಬಿ) ಅಡಿಯಲ್ಲಿ ಸಕ್ಷಮ ನ್ಯಾಯಾಲಯದಲ್ಲಿ 
ಅಭಿಯೋಜನೆಗೆ ಒಳಪಡಿಸಲು ಮಂಜೂರಾತಿ ನೀಡುವುದು ಅವಶ್ಯ ಎಂದು ಸರ್ಕಾರವು ಮನಗಂಡಿದೆ. 


ಸರ್ಕಾರವು ಶೀ ಹೆಚ್‌.ಎಂ.ರಘುಕುಮಾರ್‌ ಸರ್ಕಾರಿ ಅಭಿಯೋಜಕರು ಹಾಲಿ ಅಮಾನತ್ತಿನಲ್ಲಿರುವರು, ಈ ಹಿಂದೆ ಸರ್ಕಾರಿ ಅಭಿಯೋಜಕರು, 
ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಚಾಮರಾಜನಗರ(ಪಭಾರ) ಇವರನ್ನು ಕೆಲಸದಿಂದ ತೆಗೆದು ಹಾಕಲು ಅಧಿಕಾರವುಳ್ಳ ಸಕ್ಷಮ ಪಾಧಿಕಾರವಾಗಿದೆ. 
ಆಪಾದಿತ ಅಧಿಕಾರಿ ಸರ್ಕಾರಿ ಕೆಲಸವನ್ನು ಮಾಡಲು ದಿನಾಂಕ:05.11.2012 ರಂದು ಪಿರ್ಯಾದಿದಾರರಿಂದ ಒಟ್ಟು .2000/-ಗಳ ಲಂಚದ ಹಣಕ್ಕೆ ಬೇಡಿಕೆ 
ಇಟ್ಟು ಸ್ವೀಕರಿಸಿದ ಬಗ್ಗೆ ಪಿರ್ಯಾದಿದಾರರ ಮತ್ತು ಇತರ ಪಮುಖ ಸಾಕ್ಷಿದಾರರ ಹೇಳಿಕೆಯಿಂದ ಸಾಭೀತಾಗಿರುತ್ತದೆ ಹಾಗೂ '2000/- ಉಗ ಹಣ 
ಪಡೆದಿರುವುದು ರಸಾಯನಿಕ ಪರೀಕ್ಷಾ ವರದಿಯಿಂದ ಸಾಭೀತಾಗಿರುತ್ತದೆ. ಅದ್ದರಿಂದ, ಭಷ್ಟಾಚಾರ ನಿರ್ಮೂಲನಾ ಕಾಯ್ದೆ-1988ರ ಕಲಂ 7 13(॥(ಡಿ) 
ಜೊತೆಯಲ್ಲಿ ಓದಲಾದ 13(2)ರ ರೀತ್ಯ ಎಸಗಿರುವ ಅಪರಾಧಕ್ಕೆ ಸದರಿ ಕಾಯ್ದೆಯ ಕಲಂ 19(1)(ಬಿ)ರ ರೀತ್ಯ ಅಭಿಯೋಜನೆಗೆ ಒಳಪಡಿಸಲು 
ಮಂಜೂರಾತಿ ಈ ಮುಂದಿನಂತೆ ಆದೇಶವನ್ನು ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ ಒಳ 163 ಪಿಪಿಇ 2013, ಬೆಂಗಳೂರು, ದಿನಾಂಕ: 20ನೇ ಮೇ 2013 


ಪಸ್ತಾವನೆಯಲ್ಲಿ ತಿಳಿಸಿರುವ ವಿವರಗಳ ಹಿನ್ನಲೆಯಲ್ಲಿ, ಆರೋಪಿತ ಅಧಿಕಾರಿಯಾದ ಶೀ ಹೆಚ್‌.ಎಂ.ರಘುಕುಮಾರ್‌, ಸರ್ಕಾರಿ ಅಭಿಯೋಜಕರು 
ಹಾಲಿ ಅಮಾನತ್ತಿನಲ್ಲಿರುವರು, ಈ ಹಿಂದೆ ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ ನ್ಯಾಯಾಲಯ, ಚಾಮರಾಜನಗರ(ಪಭಾರ) ಇವರ ಎರುದ್ಧ 
ಲೋಕಾಯುಕ್ತ ಠಾಣೆಯಲ್ಲಿ ದಾಖಲಿಸಿರುವ ಸಂ:06/2012ರ ಪಕರಣದಲ್ಲಿ ಭಷ್ಟಾಚಾರ ನಿರ್ಮೂಲನಾ ಕಾಯ್ದೆ-1988ರ ಕಲಂ 7, 13()(ಡಿ) ಜೊತೆಯಲ್ಲಿ 


೧೧೫೮ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ೧ 





ಓದಲಾದ 13(2)ರ ರೀತ್ಯ ಎಸಗಿರುವ ಶಿಕ್ಷಾರ್ಹ ಅಪರಾಧಕ್ಕಾಗಿ ಸದರಿ ಕಾಯ್ದೆಯ ಕಲಂ 19(1)(ಬಿ)ರನ್ವಯ ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಅಪರ ಪೊಲೀಸ್‌ ಮಹಾ ನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರುರವರಿಗೆ ಈ ಆದೇಶದ ಮೂಲಕ ಅಭಿಯೋಜನಾ 
ಮಂಜೂರಾತಿಯನ್ನು ನೀಡಿದೆ. 


ಆದ್ದರಿಂದ, ಕರ್ನಾಟಕ ಸರ್ಕಾರದ(ವ್ಯವಹಾರ) ನಿರ್ವಹಣೆ ನಿಯಮಾವಳಿ-1977ರ ನಿಯಮ 19(1ರನ್ವಯ ಈ ಮೇಲ್ಕಂಡ ಆದೇಶವನ್ನು ನನ್ನ 
ಕಛೇರಿಯ ಮೊಹರು ಮತ್ತು ನನ್ನ ಸಹಿಯ ಅಡಿಯಲ್ಲಿ ದಿನಾಂಕ: 20-05-2013 ರಂದು ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
೧೧.653 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು - ಬಿ) 


ಒಳಾಡಳಿತ ಸಚಿವಾಲಯ 
ವಿಷಯ: ಶೀ ಎಂ.ನರಸಪ್ಪ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಇವರ ವಿರುದ್ಧದ ಇಲಾಖಾ ವಿಚಾರಣೆ ಬಗ್ಗೆ 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ:ಒಇ 01 ಪಿಪಿಇ 2000, ದಿನಾಂಕ:27.12.2003, 
2. ವಿಚಾರಣಾಧಿಕಾರಿಯ ಇಲಾಖಾ ವಿಚಾರಣಾ ವರದಿಯ ದಿನಾಂಕ:07.04.2005 


ಮೇಲೆ ಓದಲಾದ ಕಮ ಸಂಖ್ಯೆ (1)ರಲ್ಲಿನ ಸರ್ಕಾರದ ಆದೇಶದಲ್ಲಿ ಶೀ ಎಂ.ನರಸಪ್ಪ, ನಿವೃತ್ತ ಸರ್ಕಾರಿ ಅಭಿಯೋಜಕರು ಇವರು ಈ ಹಿಂದೆ 
ಚಿಕ್ಕಮಗಳೂರಿನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಅಧಿಕ ಸರ್ಕಾರಿ ಅಭಿಯೋಜಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ದಿನಾ೦ಕ:15.10.1999ರಂದು ಬೆರಳಚ್ಚುಗಾರ-ವ-ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶೀ ಎಸ್‌.ಬಿ.ನಟಶೇಖರ್‌ ಇವರನ್ನು ಹೀನಾಯವಾಗಿ ಅವಾಚ್ಯ 
ಶಬ್ಧಗಳಿಂದ ಬೈದು, ಹೊಡೆಯಲು ಪ್ರಯತ್ನಿಸಿದ್ದರ ಬಗ್ಗೆ, ದಿನಾಂಕ:13.07.2000 ರಂದು "ಪ್ರಥಮ ದರ್ಜೆ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶೀ 
ಚನಮಲ್ಲಪ್ಪ ತ ಕೂಡ ಅವಾಚ್ಛಿ ಶಬ್ದಗಳಿಂದ ಬೈದು. ಹೊಡೆಯಲು ಪಯತ್ನಿಸಿದ್ದರ ಬಗ್ಗೆ. ಅಲ್ಲಿಯ ಸಿಬ್ಬಂದಿ ವರ್ಗದವರಿಗೆ ಅವಾಚ್ಯ 
ಶಬ್ಧಗಳಿಂದ ಬೈದು, ಹೊಡೆಯಲು ಪ ಪಯತ್ನಿ] ಸಿದ್ದರ. ಬಗ್ಗೆ ಹ ಓರ್ವ ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿಯಾಗಿ ಕಛೇರಿಯ ಸಿಬ್ಬಂದಿಯವರೊಂದಿಗೆ 
ಸೌಜನ್ಯ ರೀತಿಯಿಂದ ನಡೆದುಕೊಳ್ಳದೇ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಕಛೇರಿಯ ಸಿಬ್ಬಂದಿಯೊಂದಿಗೆ ಅನುಚಿತವಾಗಿ ಹಾಗೂ ಅಸಭ್ಯ 
ರೀತಿಯಲ್ಲಿ ವರ್ತಿಸಿ, ಸರ್ಕಾರಿ ನೌಕರರಿಗೆ ತಕ್ಕುದಲ್ಲದ ರೀತಿಯಲ್ಲಿ ನಡೆದುಕೊಂಡು ದುರ್ನಡತೆಯೆಸಗಿದ ಬಗ್ಗೆ ಶಿಸ್ತು ಕ್ರಮವಹಿಸಲು 1957ರ 
ಕೆಸಿಎಸ್‌(ಸಿಸಿಎ) ನಿಯಮಗಳ ನಿಯಮ॥ರ ಉಪನಿಯಮ (2) ಮತ್ತು 11-ಎ ರನ್ವಯ ಇಲಾಖಾ ವಿಚಾರಣೆ ನಡೆಸಲು ಶೀ ಬಿ.ವಿ.ಕಣವಿ, ನಿವೃತ್ತ ಜಿಲ್ಲಾ 
ನ್ಯಾಯಾಧೀಶರು ಮತ್ತು ಮುಖ್ಯ ಕಾನೂನು ಸಲಹೆಗಾರರು, ನಂ:1806, 8ನೇ ಮುಖ್ಯ ರಸ್ತೆ ಜುಡಿಷಿಯಲ್‌ ಆಫೀಸರ್ಸ್‌ ಲೇ ಔಟ್‌, ಜಿ.ಕೆ.ವಿ.ಕೆ ಅಂಚೆ, 
ಬೆಂಗಳೂರು ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಮತ್ತು ಪಕರಣದ ದಾಖಲೆಗಳನ್ನು ಸರ್ಕಾರದ ಪರವಾಗಿ ವಿಚಾರಣಾ ಪಾಧಿಕಾರದ ಮುಂದೆ 
ಮಂಡಿಸಲು ಸದರಿ ನಿಯಮದ ಉಪನಿಯಮ(5)(ಸಿ)ರ ಅನ್ವಯ ಶೀ ಎ.ಎ.ಮುಲ್ಲಾ, ಅಭಿಯೋಗ ಉಪ ನಿರ್ದೇಶಕರು, ಅಭಿಯೋಗ ಮತ್ತು ಸರ್ಕಾರಿ 
ವ್ಯಾಜ್ಯಗಳ ಇಲಾಖೆ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ , ಶೀ ಎಂ.ನರಸಪ್ಪರವರ ಎರುದ್ಧ ಇಲಾಖಾ ವಿಚಾರಣೆಗೆ ಆದೇಶಿಸಿದೆ. 

ಮೇಲೆ ಓದಲಾದ ಕಮ ಸಂಖ್ಯೆ (2)ರಲ್ಲಿನ ವಿಚಾರಣಾಧಿಕಾರಿಯವರು ದಿನಾಂಕ:07.04.2005ರಲ್ಲಿ ವಿಚಾರಣೆ ನಡೆಸಿ ವರದಿಯನ್ನು ಸಲ್ಲಿಸಿ 
ಆರೋಪಿತ ಅಧಿಕಾರಿಯವರ ಮೇಲಿನ ದೋಷಾರೋಪಗಳು ಸಾಬೀತಾಗಿದೆ ಎಂದು ಅಭಿಪಾಯಿಸುತ್ತಾ, ಆರೋಪ (1 ರಿಂದ (4)ನ್ನು “ಸ 
ಕಾರಾತ್ಮಕವೆಂದು ವರದಿಸಿರುತ್ತಾರೆ. 

ಶ್ರೀ ಎಂ.ನರಸಪ್ಪ ಇವರು ಪಸ್ತುತ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಿರುತ್ತಾರೆ. ಸೇವಾ ಅವಧಿಯಲ್ಲಿ ಅವರು ಎಸಗಿರುವ ದುರ್ನಡತೆ 
ಸಾಬೀತಾಗಿದ್ದು, ಅವರ ದುರ್ನಡತೆಯಿಂದಾಗಿ ಸರ್ಕಾರಕ್ಕೆ ಯಾವುದೇ ಆರ್ಥಿಕ ನಷ್ಟ ಉಂಟಾಗಿರುವುದಿಲ್ಲವೆಂಬುದನ್ನು ಅವಲೋಕಿಸಿ, ಸದರಿಯವರನ್ನು 
ವಿಚಾರಣೆಯಿಂದ ಮುಕ್ತಗೊಳಿಸಲು ತೀರ್ಮಾನಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಒಳ 480 ಪಿಪಿಇ 2012, ಬೆಂಗಳೂರು, ದಿನಾಂಕ: 25ನೇ ಮೇ 2013 


ಪಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನಲೆಯಲ್ಲಿ, ಶೀ ಎಂ.ನರಸಪ್ಪ ನಿವೃತ್ತ ಸರ್ಕಾರಿ ಅಭಿಯೋಜಕರು ಇವರನ್ನು ಇಲಾಖಾ 
ವಿಚಾರಣೆಯಿಂದ ಮುಕ್ತಗೊಳಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ದೇವೆಂದಪ್ಪ ಕಟ್ಟಿಮನಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
೧೧.652 ಒಳಾಡಳಿತ ಇಲಾಖೆ, (ಪೊಲೀಸ್‌ ಸೇವೆಗಳು - ಬಿ) 
ಒಳಾಡಳಿತ ಸಚಿವಾಲಯ 


ವಿಷಯ: ನಕಲಿ ಛಾಪಾಕಾಗದದ ಹಗರಣಗಳಿಗೆ ಸಂಬಂಧಿಸಿದಂತೆ ಆರೋಪಿತ ಪೊಲೀಸ್‌ ಅಧಿಕಾರಿಗಳ ವಿರುದ್ದದ ಆರೋಪಗಳ ಬಗ್ಗೆ ಜಂಟಿ 
ಇಲಾಖಾ ವಿಚಾರಣೆಯಲ್ಲಿ ವಿಚಾರಣಾಧಿಕಾರಿಯವರನ್ನು ಬದಲಿಸುವ ಬಗ್ಗೆ ಆದೇಶ. 

ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆಒಇ 23 ಹೊಸಿಪ 2004 ದಿನಾಂಕ 23-01-2004, 07-01-2005 10-02-2005. 
2) ಸರ್ಕಾರದ ಆದೇಶ ಸಂಖ್ಯೆಓಒಇ 23 ಪೊಸಿಪ 2004 ದಿನಾಂಕ 11-12-2006. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೫೯ 





3) ಸರ್ಕಾರದ ಆದೇಶ ಸಂಖ್ಯೆಓಒಇ 23 ಪೊಸಿಪ 2004 ದಿನಾಂಕ 13-05-2009. 
4) ಸರ್ಕಾರದ ಆದೇಶ ಸಂಖ್ಯೆ:ಒಇ 23 ಪೊಸಿಪ 2004 ದಿನಾಂಕ 09-08-2010. 
5) ಸರ್ಕಾರದ ಆದೇಶ ಸಂಖ್ಯೆ. ಒಇ 23 ಪೊಸಿಪ 2004 ದಿನಾಂಕ 05-09-2011. 
6) ಶ್ರೀ ಕೆ.ಶಿವರಾಂ (ನಿ) ಜಿಲ್ಲಾ ನ್ಯಾಯಾಧೀಶರ ಮನವಿ ದಿನಾಂಕ 18-11-2011. 


7) ಪೊಲೀಸ್‌ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರ ಪತ್ರ ಸಂಖ್ಯೆಸಿಬಿ(5)25/2003-04 
ದಿನಾಂಕ 27-12-2011, 


8) ಸರ್ಕಾರದ ಆದೇಶ ಸಂಖ್ಯೆ ಒಇ 23 ಪೊಸಿಪ 2004 ದಿನಾಂಕ 19-01-2012. 


9) ಪೊಲೀಸ್‌ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ:ಸಿಬಿ(5)29/2010-11 
ದಿನಾಂಕ 12-09-2012. 


10) ಸರ್ಕಾರದ ಆದೇಶ ಸಂಖ್ಯೆ ಒಇ 23 ಪೂಸಿಪ 2004, ದಿನಾಂಕ 27.9.2012. 


11) ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಎಟಿಸಿ ಮತ್ತು ವಿಚಾರಣಾಧಿಕಾರಿಯವರ ಪತ್ರ ಸಂಖ್ಯೆ ಐಜಿಪಿ/ಎಟಿಸಿ/ಐಎಸ್‌ಡಿ/40/2012- 
13, ದಿನಾಂಕ 02.04.2013. 
ಪ್ರಸ್ತಾವನೆ: 


ಮೇಲೆ (1ರಲ್ಲಿ ಓದಲಾದ ಆದೇಶಗಳಲ್ಲಿ ಕೆ.ಎಸ್‌.ಪಿ (ಡಿ.ಪಿ) ನಿಯಮಗಳು, 1965ರ ನಿಯಮ 6 ಮತ್ತು 8ರ ಮೇರೆಗೆ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ನಕಲಿ ಛಾಪಾ ಕಾಗದದ ಹಗರಣಗಳಿಗೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಜಂಟಿ ಇಲಾಖಾ 
ವಿಚಾರಣೆಗೆ ಆದೇಶಿಸಿ ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು (ನೇಮಕಾತಿ ಮತ್ತು ತರಬೇತಿ) ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 
ತದನಂತರ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿದ್ದ ಆದೇಶವನ್ನು ಭಾಗಶ: ಮಾರ್ಪಡಿಸಿ ಶ್ರೀ ಎಸ್‌.ಟಿ.ರಮೇಶ್‌, ಐಪಿಎಸ್‌, ಹೆಚ್ಚುವರಿ ಪೊಲೀಸ್‌ ಮಹಾ 


ನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾ ನಿರೀಕ್ಷಕರು, ಬೆಂಗಳೂರು ರವರನ್ನು ವಿಶೇಷ ಅಧಿಕಾರ ಹೊಂದಿದ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿದೆ. 


ಮೇಲೆ (2)ರಲ್ಲಿ ಓದಲಾದ ಆದೇಶದಲ್ಲಿ ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾ ನಿರೀಕ್ಷಕರು, ಬೆಂಗಳೂರು 
ರವರ ಕೋರಿಕೆಯಂತೆ ಶ್ರೀ ಬಿ. ದಯಾನಂದ, ಐಪಿಎಸ್‌, ಪೊಲೀಸ್‌ ಉಪ ಮಹಾ ನಿರೀಕ್ಷಕರು, ಅಗ್ನಿಶಾಮಕ ಸೇವೆ, ಬೆಂಗಳೂರು ರವರನ್ನು ನಕಲಿ ಛಾಪಾ 
ಕಾಗದದ ಹಗರಣಗಳಿಗೆ ಸಂಬಂಧಿಸಿದಂತೆ ಕರ್ತವ್ಯ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧದ ಜಂಟಿ ಇಲಾಖಾ ವಿಚಾರಣೆಯಲ್ಲಿ 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 


ಮೇಲೆ (3)ರಲ್ಲಿ ಓದಲಾದ ಆದೇಶದಲ್ಲಿ ಸದರಿ ಪ್ರಕರಣದ ಜಂಟಿ ಇಲಾಖೆ ವಿಚಾರಣಾಧಿಕಾರಿ ಶ್ರೀ ಎಸ್‌.ಟಿ.ರಮೇಶ್‌, ಐಪಿಎಸ್‌, ಹೆಚ್ಚುವರಿ 
ಪೊಲೀಸ್‌ ಮಹಾ ನಿರ್ದೇಶಕರು ಮತ್ತು ಕಾರಾಗೃಹಗಳ ಮಹಾ ನಿರೀಕ್ಷಕರು, ಬೆಂಗಳೂರು ರವರ ಬದಲಿಗೆ ಶ್ರೀ ಕೆ.ರಾಮಕೃಷ್ಣ ಭಟ್‌ (ನಿವೃತ್ತ) 
ನ್ಯಾಯಾಧೀಶರನ್ನು ಬದಲಿ ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. ಮೇಲೆ (4)ರಲ್ಲಿ ಓದಲಾದ ಆದೇಶದಲ್ಲಿ ಶ್ರೀ ಕೆ.ರಾಮಕೃಷ್ಣ ಭಟ್‌ (ನಿವೃತ್ತ) 
ನ್ಯಾಯಾಧೀಶರ ಕೋರಿಕೆಯಂತೆ ಅವರನ್ನು ಬದಲಾಯಿಸಿ.ಶ್ರೀ ಶಿವರಾಮ್‌ ಕೆ (ನಿವೃತ್ತ ಜಿಲ್ಲಾ ನ್ಯಾಯಾಧೀಶರನ್ನು ಬದಲಿ ವಿಚಾರಣಾಧಿಕಾರಿಯನ್ನಾಗಿ 
ನೇಮಿಸಲಾಗಿತ್ತು. 


ಮೇಲೆ (5)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಬಿ. ದಯಾನಂದ, ಐಪಿಎಸ್‌ ರವರು ತಮ್ಮ ಮನವಿಯಲ್ಲಿ ಇದೊಂದು ಜಟಿಲವಾದ ಇಲಾಖಾ ವಿಚಾರಣೆ 
ಆಗಿದ್ದು ಪ್ರಕರಣದಲ್ಲಿ 65ಕ್ಕೂ ಹೆಚ್ಚು ಸಾಕ್ಷಿದಾರರ ವಿಚಾರಣೆ ದೈನ೦ದಿನವಾಗಿ ಆಗಬೇಕಾಗಿದ್ದು ಇದು ಪೂರ್ಣಗೊಳಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳುವ 
ಸಂಭವವಿದ್ದು ರಾಜ್ಯ ಗುಪ್ತವಾರ್ತೆಯಲ್ಲಿ ತಮಗೆ ಕೆಲಸದ ಒತ್ತಡ ಇರುವುದರಿಂದ ಸದರಿ ಇಲಾಖೆ ವಿಚಾರಣೆಯನ್ನು ನಡೆಸುವುದು ಕಷ್ಟಕರವಾಗಿರುವುದರಿಂದ 
ಬೇರೊಬ್ಬ ಅಧಿಕಾರಿಯನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿಕೊಳ್ಳಲು ಕೋರಿದ್ದರಿಂದ ಶ್ರೀ ಬಿ.ದಯಾನಂದ್‌, ಐಪಿಎಸ್‌, ಡಿ.ಐ.ಜಿ.ಪಿ, ಅಗ್ನಿ ಶಾಮಕ 
ಸೇವೆ, ಬೆ೦ಗಳೂರು ರವರ ಬದಲಿಗೆ ಎ.ಐ.ಜಿ.ಪಿ (ಸಾಮಾನ್ಯ) ಪ್ರಧಾನ ಕಛೇರಿ, ಬೆ೦ಗಳೂರು ರವರನ್ನು ಬದಲಿ ಮಂಡನಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು. 


ಮೇಲೆ (6)ರಲ್ಲಿ ಓದಲಾದ ಪತ್ರದಲ್ಲಿ ಶ್ರೀ ಕೆ.ಶಿವರಾಮ್‌ (ನಿವೃತ್ತ) ಜಿಲ್ಲಾ ನ್ಯಾಯಾಧೀಶರು ಹಾಗೂ ವಿಚಾರಣಾಧಿಕಾರಿಗಳು ಇವರನ್ನು ರಾಮನಗರ 
ಜಿಲ್ಲಾಧಿಕಾರಿಗಳು ಕಾನೂನು ಸಲಹೆಗಾರರನ್ನಾಗಿ ನೇಮಕ ಮಾಡುವ ಸಾಧ್ಯತೆ ಇರುವುದರಿಂದ ಪ್ರಕರಣದಲ್ಲಿ ಇವರು ವಿಚಾರಣಾಧಿಕಾರಿಯಾಗಿ 
ಮುಂದುವರೆಯಲು ಸಾಧ್ಯವಾಗುತ್ತಿಲ್ಲವಾದ್ದರಿ೦ದ ಬದಲಿ ವಿಚಾರಣಾಧಿಕಾರಿಯನ್ನು ನೇಮಕ ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ (7)ರಲ್ಲಿ ಓದಲಾದ ಪತ್ರದಲ್ಲಿ ನಕಲಿ ಛಾಪಾ ಕಾಗದ ಹಗರಣಗಳಿಗೆ ಸಂಬಂಧಿಸಿದಂತೆ ಇರುವ ಜಂಟಿ ಇಲಾಖಾ ವಿಚಾರಣೆಯನ್ನು 
ಎ.ಡಿ.ಜಿ.ಪಿ, ಆಂತರಿಕ ಭದ್ರತೆ ವಿಭಾಗ, ಬೆಂಗಳೂರು ರವರನ್ನು ಬದಲಿ ವಿಚಾರಣಾಧಿಕಾರಿಯಾಗಿ ಹಾಗೂ ಐ.ಜಿ.ಪಿ, ಎ.ಟಿ.ಸಿ, ಬೆಂಗಳೂರು ರವರನ್ನು 
ಮಂಡನಾಧಿಕಾರಿಯನ್ನಾಗಿ ನೇಮಿಸಲು ಪೊಲೀಸ್‌ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರು ಕೋರಿರುತ್ತಾರೆ. 
ಅದರಂತೆ ಮೇಲೆ (8)ರಲ್ಲಿ ಓದಲಾದ ಆದೇಶದಲ್ಲಿ ಸರ್ಕಾರದ ಆದೇಶ ಸಂಖ್ಯೆಒಇ 23 ಪೊಸಿಪ 2004 ದಿನಾಂಕ 09-08-2010ನ್ನು ಮಾರ್ಪಡಿಸಿ 
ಶ್ರೀ ಕೆ.ಶಿವರಾಮ್‌ (ನಿವೃತ್ತ) ಜಿಲ್ಲಾ ನ್ಯಾಯಾಧೀಶರ ಬದಲಿಗೆ ಎ.ಡಿ.ಜಿ.ಪ, ಆಂತರಿಕ ಭದ್ರತೆ ವಿಭಾಗ, ಬೆಂಗಳೂರು ರವರನ್ನು ಬದಲಿ 
ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ದಿನಾಂಕ 05-09-2011ರ ಆದೇಶವನ್ನು ಮಾರ್ಪಡಿಸಿ ಸಹಾಯಕ ಐ.ಜಿ.ಪಿ (ಸಾಮಾನ್ಯ), ಪ್ರಧಾನ ಕಛೇರಿ, 
ಬೆಂಗಳೂರು ರವರ ಬದಲಿಗೆ ಐ.ಜಿ.ಪಿ, ಎ.ಟಿ.ಸಿ, ಬೆಂಗಳೂರು ನಗರ ರವರನ್ನು ಬದಲಿ ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿತ್ತು. 


ಮೇಲೆ (9)ರಲ್ಲಿ ಓದಲಾದ ಪತ್ರದಲ್ಲಿ ವಿಚಾರಣಾಧಿಕಾರಿಯವರಾದ ಅಡಿಷನಲ್‌ ಡೈರೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಆಂತರಿಕ ಭದ್ರತಾ ವಿಭಾಗ, 
ಬೆ೦೦ಂಗಳೂರು ರವರು ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ.ಡಿಪಿಎಆರ್‌/79/ಎಸ್‌ಪಿಪಿ/12 ದಿನಾಂಕ 29-08-2012ರಲ್ಲಿ ಅವರಿಗೆ ದಿನಾಂಕ 
01-09-2012 ರಿಂದ 30-04-2013ರ ವರೆಗೆ ಅಸಾಧಾರಣ ರಜೆ (ಇಒಎಲ್‌) ಮಂಜೂರಾಗಿರುವುದರಿಂದ, ಸದರಿ ಜಂಟಿ ಇಲಾಖಾ ವಿಚಾರಣೆಯಲ್ಲಿ 
ಬೇರೆಯವರನ್ನು ವಿಚಾರಣಾಧಿಕಾರಿಯಾಗಿ ನೇಮಕ ಮಾಡುವಂತೆ ಕೋರಿರುತ್ತಾರೆ. 


೧೧೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಮೇಲೆ (10)ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಸದರಿ ಜಂಟಿ ಇಲಾಖೆ ವಿಚಾರಣೆಯನ್ನು ಎ.ಡಿ.ಜಿ.ಪಿ, ಆಂತರಿಕ ಭದ್ರತಾ ವಿಭಾಗ, ಬೆಂಗಳೂರು 
ರವರ ಬದಲಿಗೆ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಎಟಿಸಿ, ಬೆ೦ಗಳೂರುರವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ 
ಪೊಲೀಸ್‌ ಎ.ಟಿ.ಸಿ, ಬೆ೦ಗಳೂರು ರವರ ಬದಲಿಗೆ ಡಿ.ಐ.ಜಿ.ಪಿ, ಐಎಸ್‌ಡಿ, ಬೆ೦ಗಳೂರು ರವರನ್ನು ಮಂ೦ಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಲಾಗಿತ್ತು. 
ಮೇಲೆ(11)ರಲ್ಲಿ ಓದಲಾದ ಪತ್ರದಲ್ಲಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಪ್‌ ಪೊಲೀಸ್‌ ಇವರು ನಕಲಿ ಛಾಪಾ ಕಾಗದ ಹಗರಣಕ್ಕೆ ಸಂಬಂಧಿಸಿದಂತೆ 
ಆರೋಪಿತ ಪೊಲೀಸ್‌ ಅಧಿಕಾರಿಗಳ ವಿರುದ್ದ ನಡೆಸುತ್ತಿರುವ ಜಂಟಿ ಇಲಾಖಾ ವಿಚಾರಣೆಯ ಬಗ್ಗೆ ಪ್ರಗತಿಯ ವರದಿಯನ್ನು ಒದಗಿಸಿರುತ್ತಾರೆ. ಆದ್ದರಿಂದ, 
ಶ್ರೀ ಭಾಸ್ಕರ್‌ ರಾವ್‌, ಐ.ಜಿ.ಪಿ, ಎ.ಟಿ.ಸಿ ಇವರು ವಿಚಾರಣೆಯನ್ನು ತ್ವರಿತಗತಿಯಲ್ಲಿ ಮುಂದುವರೆಸುತ್ತಿರುವುದರಿಂದ ವಿಚಾರಣಾಧಿಕಾರಿಯ ಹೆಸರನ್ನು 
ನಮೂದಿಸಿ ವಿಚಾರಣಾಧಿಕಾರಿಯನ್ನು ಮತ್ತು ಮಂಡನಾಧಿಕಾರಿಯನ್ನು ನೇಮಿಸಲು ಸರ್ಕಾರವು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಒಇ 23 ಹೊಸಿಪ 2004 ಬೆಂಗಳೂರು, ದಿನಾಂಕ:20-05-2013. 
ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಸರ್ಕಾರದ ಆದೇಶ ಸಂಖ್ಯೆಒಇ 23 ಪೊಸಿಪ 2004 ದಿನಾಂಕ 27-09-2012ನ್ನು ಮಾರ್ಪಡಿಸಿ ಸದರಿ ಜಂಟಿ 
ಇಲಾಖೆ ವಿಚಾರಣೆಯನ್ನು ನಡೆಸಲು ಶ್ರೀ ಭಾಸ್ಕರ್‌ರಾವ್‌, ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಎ.ಟಿ.ಸಿ ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ಹಾಗೂ 
ಶ್ರೀ ಹೇಮಂತ್‌ ನಿಂಬಾಳ್ಕರ್‌, ಡೆಪ್ಯೂಟಿ ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌, ಎಟಿಸಿ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 
ದಿನಾಂಕ 10-02-2005ರ ಆದೇಶದಲ್ಲಿನ ಉಳಿದ ಇತರೆ ಆದೇಶಗಳು ಯಥಾವತ್ತಾಗಿ ಮುಂದುವರೆಯುತ್ತದೆ. ವಿಚಾರಣೆಯನ್ನು ಮೂರು 
ತಿಂಗಳ ಒಳಗಾಗಿ ಪೂರ್ಣಗೊಳಿಸಿ ವರದಿ ಮಾಡುವಂತೆ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಟಿ.ಎನ್‌.ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧.672 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 
ಒಳಾಡಳಿತ ಸಚಿವಾಲಯ 
ವಿಷಯ: ಶ್ರೀ ವೈ.ಹೆಚ್‌.ಖಾನ್‌, ಡಿವೈ.ಎಸ್‌.ಪಿ(ಸಶಸ್ತ), ಡಿಎಆರ್‌, ರಾಯಚೂರು, ಶ್ರೀ ಡಿ.ಪ್ರಕಾಶ್‌, ಆರ್‌ಎಸ್‌.ಐ, ಶ್ರೀ 


ಸಿದ್ಧಯ್ಯ, ಆರ್‌.ಎಸ್‌.ಐ, ಶ್ರೀ ಮಹೇಶ್‌, ಎ.ಪಿ.ಸಿ-205 ರವರುಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸುವ ಬಗ್ಗೆ. 


ಓದಲಾಗಿದೆ: ಪೊಲೀಸ್‌ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು ರವರ ಕಚೇರಿ ಪತ್ರ ಸಂಖ್ಯೆ: 
ಸಿಬಿ(5):5:2008-09 ದಿನಾಂಕ 03-10-2012. 

ಪ್ರಸ್ತಾವನೆ: 

ಮೇಲೆ ಓದಲಾದ ಪತ್ರದಲ್ಲಿ ಶ್ರೀ ವೈ.ಹೆಚ್‌.ಖಾನ್‌, ಡಿವೈ.ಎಸ್‌.ಪಿ(ಸಶಸ್ತ್ರ) ಡಿಎಆರ್‌, ರಾಯಚೂರು, ಶ್ರೀ ಡಿ.ಪಕಾಶ್‌, ಆರ್‌ಎಸ್‌.ಐ, ಶ್ರೀ ಸಿದ್ಧಯ್ಯ, 
ಆರ್‌.ಎಸ್‌.ಐ, ಶ್ರೀ ಮಹೇಶ್‌, ಎ.ಪಿ.ಸಿ-205 ಆದ ನೀವುಗಳು ದಿನಾಂಕ 21-10-2008ರಂದು ಶ್ರೀ ರಾಜೇಂದ್ರ ರೆಡ್ಡಿ, ಎ.ಪಿ.ಸಿ-181, ಡಿ.ಎ.ಆರ್‌, 
ರಾಯಚೂರು ರವರೊಂದಿಗೆ ಪೊಲೀಸ್‌ ವಾಹನ ಸಂಖ್ಯೆ: ಕೆಎ-36/ಜಿ-5065 ಜೀಪನ್ನು ಮೇಲಧಿಕಾರಿಗಳ ಅನುಮತಿ ಪಡೆಯದೆ, ಕೇಂದಸ್ಥಾನವನ್ನು ಬಿಟ್ಟು, 
ರಾಯಚೂರಿನಿಂದ ಹೊಸಪೇಟೆಗೆ ಅನಧಿಕೃತವಾಗಿ ತೆಗೆದುಕೊಂಡು ಹೋಗಿದ್ದು, ದಿನಾಂಕ 21-10-2008ರ ರಾತ್ರಿ 7.00 ಗಂಟಿಗೆ ಪೊಲೀಸ್‌ ವಾಹನ 
ಸಂಖ್ಯೆ: ಕೆಎ-36/ಜಿ/5065ರಲ್ಲಿ ಹೊಸಪೇಟೆಯಿಂದ ರಾಯಚೂರಿಗೆ ಮರಳಿ ಬರುವಾಗ, ವಾಹನ ಚಾಲಕ ಎ.ಪಿ.ಸಿ.ರಾಜೇಂದ್ರ ರೆಡ್ಡಿ ರವರು ಮಾನವಿ ಮುಖ್ಯ 
ರಸ್ತೆಯ ಬೋತ್ಮಾಳ್‌ ಹತ್ತಿರ ಬ್ರಿಡ್ಜ್‌ ಸಂಖ್ಯೆ54/3ರ ಸಮೀಪ ಒಂದು ಉಸುಕು ತುಂಬಿದ ಟ್ರಾಕ್ಟರ್‌ ಟ್ರಾಲಿಗೆ ಹಿಂದಿನಿಂದ ಡಿಕ್ಕಿ ಹೊಡೆದು ಪೊಲಿಸ್‌ ವಾಹನಕ್ಕೆ 
ಭಾರಿ ಅಪಘಾತ ಆಗಿ ರೂ.120,000/-ಗಳಷ್ಟು ಹಣ ಸರ್ಕಾರಕ್ಕೆ ನಷ್ಟವುಂಟಾಗಲು ಕಾರಣರಾಗಿರುವುದು ಮೇಲ್ನೋಟಕ್ಕೆ ಸಾಭೀತಾಗಿರುವುದರಿಂದ, ಸದರಿ 
ಅಧಿಕಾರಿಗಳ ವಿರುದ್ಧ ಕೆ.ಎಸ್‌.ಪಿ (ಡಿ.ಪಿ) ನಿಯಮ 1965/89ರ ನಿಯಮ 6 ಉಪ ನಿಯಮ 2 ಮತ್ತು 8ರ ಅನ್ವಯ ಜಂಟಿ ಇಲಾಖಾ ವಿಚಾರಣೆಗೆ 
ಆದೇಶಿಸುವಂತೆ ಡಿಜಿಪಿ ರವರು ಕೋರಿರುತ್ತಾರೆ. ಸದರಿ ಜ೦ಟಿ ಇಲಾಖಾ ವಿಚಾರಣೆಯನ್ನು ನಡೆಸಲು ಅಡಿಷನಲ್‌ ಎಸ್‌.ಪಿ, ಬಳ್ಳಾರಿ ಜಿಲ್ಲೆ ರವರನ್ನು 
ವಿಚಾರಣಾಧಿಕಾರಿಯನ್ನಾಗಿ ನೇಮಿಸುವಂತೆ ಸಹ ಡಿಜಿ ಮತ್ತು ಐಜಿಪಿ, ಬೆ೦ಗಳೂರು ರವರು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಒಇ 486 ಹೊಸಿಪ 2012 ಬೆಂಗಳೂರು, ದಿನಾಂಕ:07-02-2013. 

ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ, ಶ್ರೀ ವೈ.ಹೆಚ್‌.ಖಾನ್‌, ಡಿವೈ.ಎಸ್‌.ಪಿ(ಸಶಸ್ತ್ರ) ಡಿಎಆರ್‌, ರಾಯಚೂರು, ಶ್ರೀ ಡಿ.ಪ್ರಕಾಶ್‌, ಆರ್‌ಎಸ್‌.ಐ, ಶ್ರೀ 
ಸಿದ್ದಯ್ಯ, ಆರ್‌.ಎಸ್‌.ಐ, ಶ್ರೀ ಮಹೇಶ್‌, ಎ.ಪಿ.ಸಿ-205ರವರುಗಳ ವಿರುದ್ಧ ಕೆ.ಎಸ್‌.ಪಿ (ಡಿ.ಪಿ) ನಿಯಮ 1965/89ರ ನಿಯಮ 6 ಉಪ ನಿಯಮ 2 ಮತ್ತು 
8ರ ಅನ್ವಯ ಜಂಟಿ ಇಲಾಖಾ ವಿಚಾರಣೆಗೆ ಆದೇಶಿಸಿ ಅಡಿಷನಲ್‌ ಎಸ್‌.ಪಿ, ಬಳ್ಳಾರಿ ಜಿಲ್ಲೆ ರವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಿ ಆದೇಶಿಸಿದೆ. 

ಈ ಸಂಬಂಧ ಆರೋಪಿತ ಪೊಲೀಸ್‌ ಅಧಿಕಾರಿಗಳ ವಿರುದ್ದದ ದೋಷಾರೋಪಣಾ ಪಟ್ಟಿಯನ್ನು ಹೊರಡಿಸಲಾಗಿದೆ. ವಿಚಾರಣೆಯನ್ನು 
ನಿಯಮಾನುಸಾರ ನಡೆಸಿ ಮೂರು ತಿಂಗಳೊಳಗಾಗಿ ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಆದೇಶಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌.ರವಿಪ್ರಕಾಶ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
೧೧.619 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು-ಎ). 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೬೧ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ: ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆ (Task Force) ಗಳನ್ನು ರಚಿಸುವ ಬಗ್ಗೆ. 


ಓದಲಾಗಿದೆ: 1. ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಜಂಟಿ ಕಾರ್ಯದರ್ಶಿ 
(ಆರ್‌.ಸಿ.ಹೆಚ್‌) ಇವರ ಪತ್ರ ಸಂಖ್ಯೆ; T13011/38/2011-CC&V, ದಿನಾ೦ಕ: 14-9-2012. 


2. ಯೋಜನಾ ನಿರ್ದೇಶಕರು (ಆರ್‌.ಸಿ. ಹೆಚ್‌), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಇವರ 
ಏಕ ಕಡತ ಸಂಖ್ಯೆ; NRHM/DD(IMM)26/ 2012-13. 


ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮಾಂಕ (1) ರಲ್ಲಿ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯದ ಜಂಟಿ ಕಾರ್ಯದರ್ಶಿ 
(ಆರ್‌.ಸಿ.ಹೆಚ್‌) ಇವರು ರಾಷ್ಟ್ರೀಯ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ (Universal Immunization Programme)cಡಿಯಲ್ಲಿ Coverage Evaluation 
Suey ಪ್ರಕಾರ ಭಾರತದಲ್ಲಿ ಪೂರ್ಣ ಪ್ರಮಾಣದ ಲಸಿಕೆ ಪಡೆದಿರುವ ಮಕ್ಕಳು ಶೇಕಡ 61 ರಷ್ಟು ಮಾತ್ರ ಇದೆಯೆಂದು ತಿಳಿಸುತ್ತಾ, ಒಟ್ಟಾರೆ ದೇಶದಲ್ಲಿ 
ಲಸಿಕೆ ಪಡೆದಿರುವ ಮಕ್ಕಳ ಪ್ರಮಾಣವು ಶೇಕಡ 50 ಕ್ಕಿಂತ ಕಡಿಮೆ ಪ್ರಗತಿ ಸಾಧಿಸಿರುವ ಹಲವು ಜಿಲ್ಲೆಗಳಿದ್ದು, ಲಸಿಕೆಯಿಂದ ತಡೆಗಟ್ಟಬಹುದಾದ 
ಕಾಯಿಲೆಯಿಂದ ಮಕ್ಕಳ ರಕ್ಷಣೆಗೆ ಒತ್ತು ನೀಡಬೇಕಾಗಿರುವುದರಿಂದ ಭಾರತ ಸರ್ಕಾರವು 2012-13ನೇ ಸಾಲಿನ ವರ್ಷವನ್ನು “ನಿರಂತರ ಲಸಿಕಾ 
ಕಾರ್ಯಕ್ರಮಗಳ ತೀವ್ರಗೊಳಿಸುವಿಕೆ ವರ್ಷ” (Year of Intensification of Routine Immunization ) ಎ೦ದು ಘೋಷಿಸಿದ್ದು, ಈ ಸಂಬಂಧವಾಗಿ ರಾಜ್ಯ 
ಮತ್ತು ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿರುವ ನಿರಂತರ ಲಸಿಕಾ ಕಾರ್ಯಕ್ರಮದ ಪ್ರಸ್ತುತ ಹಂತವನ್ನು ಪುನರಾವಲೋಕಿಸಲು ಹಾಗೂ ಲಸಿಕೆಯಿಂದ 
ವಂಚಿತರಾಗಿರುವವರನ್ನು ಗುರುತಿಸಿ, ನಿರಂತರ ಲಸಿಕಾ ಕಾರ್ಯಕ್ರಮದ ಪ್ರಮಾಣವನ್ನು ಉತ್ತಮಪಡಿಸುವ ಕುರಿತು ಪಸ್ತಾಪಿಸಿರುತ್ತಾರೆ. ಹಾಗೂ ರಾಷ್ಟ್ರಾದ್ಯಂತ 
ಪೋಲಿಯೋ ನಿರ್ಮೂಲನೆ ಮಾಡಲು ಕೈಗೊಂಡಿರುವ ಲಸಿಕಾ ಕಾರ್ಯಕ್ರಮದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಅಧಿಕಾರಿಗಳ/ಸಿಬ್ಬಂದಿಯವರ ಮೇಲ್ವಿಚಾರಣೆ ಮತ್ತು ಪರಿಶ್ರಮಗಳಿಂದ ಯಶಸ್ವಿಗೊಳಿಸಲು ಹಾಗೂ ಆ ಮೂಲಕ ನಿರಂತರ ಲಸಿಕಾ ಕಾರ್ಯಕ್ರಮದ 
ಪ್ರಗತಿಯನ್ನು ಪರಿಶೀಲಿಸಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಾರ್ಯಪಡೆ (788 ೯0/09) ಗಳನ್ನು ರಚಿಸುವಂತೆ ತಿಳಿಸಿರುತ್ತಾರೆ 


ಮೇಲೆ ಓದಲಾದ ಕ್ರಮಾಂಕ (2) ರಲ್ಲಿ ಯೋಜನಾ ನಿರ್ದೇಶಕರು (ಆರ್‌.ಸಿ. ಹೆಚ್‌), ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 
ಬೆಂಗಳೂರು ಇವರ ಏಕ ಕಡತದಲ್ಲಿನ ಪ್ರಸ್ತಾವನೆಯಲ್ಲಿ ಭಾರತ ಸರ್ಕಾರವು ಸೂಚಿಸಿರುವಂತೆ ನಿರಂತರ ಲಸಿಕಾ ಕಾರ್ಯಕ್ರಮದ ಪ್ರಗತಿಯನ್ನು ಪರಿಶೀಲಿಸಿ 
ಪುನಾರಾವಾಲೋಕಿಸಲು ಹಾಗೂ ಲಸಿಕೆಯಿಂದ ವಂಚಿತರಾಗಿರುವವರನ್ನು ಗುರುತಿಸಿ ನಿರಂತರ ಲಸಿಕಾ ಕಾರ್ಯಕ್ರಮವನ್ನು ಉತ್ತಮಪಡಿಸಲು ರಾಜ್ಯ ಹಾಗೂ 
ಜಿಲ್ಲಾ ಮಟ್ಟದ ಕಾರ್ಯಪಡೆಯನ್ನು ರಚಿಸುವ ಕುರಿತು ಪ್ರಸ್ತಾಪಿಸಲಾಗಿದೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ರಾಜ್ಯ ಹಾಗೂ ಜಿಲ್ಲಾ ಮಟ್ಟದ ಕಾರ್ಯಪಡೆಗಳನ್ನು ರಚಿಸಲು ತೀರ್ಮಾನಿಸಿದೆ. 
ಅದರಂತೆ ಈ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಆಕುಕ 69 ಎಪ್‌ಪಿಆರ್‌ 2013, ಬೆಂಗಳೂರು, ದಿನಾಂಕ: 31-05-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಷ್ಟ್ರೀಯ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮ (Uಗiveral Immunization 
Programme) ದಡಿಯಲ್ಲಿ ನಿರಂತರ ಲಸಿಕಾ ಕಾರ್ಯಕ್ರಮ (Routing Immunization Programme)ದ ಪ್ರಗತಿಯನ್ನು ಪುನರಾವಲೋಕಿಸಿ ಸಮಸ್ಯಗಳನ್ನು 
ಗುರುತಿಸಿ ಕಾರ್ಯಕ್ರಮವನ್ನು ಉತ್ತಮ ಪಡಿಸಲು ಹಾಗೂ ಬಲಪಡಿಸಲು ಮತ್ತು ಪರಿಣಾಮಕಾರಿಯಾಗಿ ಅನುಷ್ಟಾನಗೊಳಿಸುವ ನಿಟ್ಟಿನಲ್ಲಿ ಸರಿಯಾದ 
ಕ್ರಮಗಳನ್ನು ಕೈಗೊಳ್ಳಲು ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆ (784 ್ಥಂrc)ಗಳನ್ನು ಸರ್ಕಾರವು ಈ ಕೆಳಕಂಡಂತೆ ರಚಿಸಿ ಆದೇಶಿಸಿದೆ. 


| ರಾಜ್ಯ ಮಟ್ಟದ ಲಸಿಕಾ ಕಾರ್ಯಪಡೆ (State Task Force for Immunization):— 





1. | ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಅಧ್ಯಕ್ಷರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ವಿಕಾಸ ಸೌಧ, ಬೆ೦ಗಳೂರು 





2. | ಅಭಿಯಾನ ನಿರ್ದೇಶಕರು, ಸದಸ್ಯರು 
ರಾಷ್ಟ್ರೀಯ ಗ್ರಾಮೀಣ .ಆರೋಗ್ಯ .ಅಭಿಯಾನ ಬೆಂಗಳೂರು.. 





3. | ಸರ್ಕಾರದ ಕಾರ್ಯದರ್ಶಿ, ಸದಸ್ಮರು 
ಗ್ರಾಮೀಣಾಭಿವೃದ್ದಿ ಮತ್ತು .ಪಂಚಾಯತ್‌ ರಾಜ್‌ ಇಲಾಖೆ, ಬಹುಮಹಡಿ ಕಟ್ಟಡ ಬೆ೦ಗಳೂರು. 





4 | ಸರ್ಕಾರದ ಕಾರ್ಯದರ್ಶಿ ಸದಸ್ನರು 
ನಗರಾಭಿವೃದ್ದಿ ಇಲಾಖೆ, ವಿಕಾಸ ಸೌಧ ಬೆ೦ಗಳೂರು. 





5. | ಸರ್ಕಾರದ ಕಾರ್ಯದರ್ಶಿ, ಸದಸ್ನರು 
ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿಇಲಾಖೆ, ಬಹುಮಹಡಿ ಕಟ್ಟಡ, ಬೆಂಗಳೂರು 





6 ಹೆಚ್ಚುವರಿ ಆಯುಕ್ತರು, ಸದಸ್ನರು 
ಬೃಹತ್‌ ಬೆಂಗಳೂರು ಮಹಾ ನಗರ ಪಾಲಿಕೆ, ಬೆಂಗಳೂರು 





7 ಮುಖ್ಯ ಆರೋಗ್ಯ ಅಧಿಕಾರಿ, ಸದಸ್ಮರು 
ಬೃಹತ್‌ ಬೆಂಗಳೂರು ಮಹಾ ನಗರ ಪಾಲಿಕೆ, ಬೆಂಗಳೂರು 

















೧೧೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 








8 | ನಿರ್ದೇಶಕರು, ಸದಸ್ನರು 
ಇಂದಿರಾಗಾಂದಿ ಮಕ್ಕಳ ಆರೋಗ್ಯ ಮಹಾ ವಿದ್ಯಾಲಯ, ಬೆ೦ಗಳೂರು. 





9 | ಮಕ್ಕಳ ವಿಭಾಗದ ಮುಖ್ಯಸ್ಥರು, ಸದಸ್ಯರು 
ವಾಣಿವಿಲಾಸ ಮಕ್ಕಳ ಆಸ್ಪತ್ರೆ, ಬೆಂಗಳೂರು ವೈದ್ಯಕೀಯ ಮಹಾ ವಿದ್ಯಾಲಯ ಮತ್ತು 
ಸಂಶೋಧನಾ ಸಂಸ್ಥೆ, ಬೆಂಗಳೂರು. 





10 | ಲಸಿಕಾ ಸಂಶೋಧಕ ಸಂಶೋಧನಾಧಿಕಾರಿ, ಸದಸ್ಮರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆ೦ಗಳೂರು. 





11 | ಉಪ ನಿರ್ದೇಶಕರು(ಲಸಿಕೆ) ಸದಸ್ನರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆ೦ಗಳೂರು. 





12 | ಸಹ ನಿರ್ದೇಶಕರು(ಐ.ಇ.ಸಿ) ಸದಸ್ನರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆ೦ಗಳೂರು. 





13 | ಶೀತಲ ಸರಪಳಿ ಅಧಿಕಾರಿ, ಸದಸ್ನರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆ೦ಗಳೂರು. 





14 | ಕಾರ್ಯ ನಿರ್ವಾಹಕ ನಿರ್ದೇಶಕರು (ಕೆ.ಎಸ್‌.ಹೆಚ್‌.ಎಸ್‌.ಆರ್‌.ಸಿ) ಸದಸ್ಮರು 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆ೦ಗಳೂರು. 














15 | ಎನ್‌.ಪಿ.ಎಸ್‌.ಪಿ. ವಿಶ್ವ ಆರೋಗ್ಯ ಸಂಸ್ಥೆ ಕ್ಷೇತ್ರ ಕಛೇರಿ, ಬೆಂಗಳೂರು ಪ್ರತಿನಿಧಿ, ಸದಸ್ಯರು 
ಸಾಂಕ್ರಮಿಕ ರೋಗಗಳ ಆಸ್ಪತ್ರೆ, 1ನೇ ಮಹಡಿ, ಸ್ವಾಮಿವಿವೇಕಾನಂದ ಮಾರ್ಗ.ಬೆಂಗಳೂರು. 

16 | ಯೂನಿಸೆಫ್‌ ಪ್ರತಿನಿಧಿ ,ಹೆಲ್ತ್‌ ಸೆಸ್ಟೆಷಲಿಸ್ಟ್‌ ಯುನಿಸೆಫ್‌ ರಿಜಸ್ಪರಡ್‌ ಆಪೀಸ್‌ ಹೈದರಾಬಾದ್‌, ಸದಸ್ಯರು 

17 | ಅಧ್ಯಕ್ಷರು. ಮಕ್ಕಳ ತಜ್ಞರ ಸಂಘ, ಐ ಎಂ ಎ ಹೌಸ್‌, ಬೆ೦ಗಳೂರು ಸದಸ್ಯರು 

18 | ಕರುಣಾ ಟ್ರಸ್ಟ್‌ ನಂ 686,16ನೇ ಮೈನ್‌, 4ನೇ ಟಿ ಬ್ಲಾಕ್‌ 39 ನೇಕ್ರಾಸ್‌ ಸದಸ್ಯರು 


ಜಯನಗರ ಬೆಂಗಳೂರು-41 








19 | ರೋಟರಿ ಪ್ಲಸ್‌ ಸಮಿತಿ, ಶರಾವತಿ ನರ್ಸಿಂಗ್‌ ಹೋಂ ಬಿ.ಹೆಚ್‌ ರಸ್ತೆ ಶಿವಮೊಗ್ಗ. ಸದಸ್ಯರು 
20 | ಯೋಜನಾ ನಿರ್ದೇಶಕರು(ಆರ್‌.ಸಿ.ಹೆಚ್‌.) ಸದಸ್ಯ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಬೆಂಗಳೂರು. ಕಾರ್ಯದರ್ಶಿ 

















ರಾಜ್ಯ ಮಟ್ಟದ ಲಸಿಕಾ ಕಾರ್ಯಪಡೆಯ ಪರಿಶೀಲನಾಂಶಗಳು (Terms of Reference);- 


I 


ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆ(೦7F೯! ಯನ್ನು ಪ್ರತಿ ಜಿಲ್ಲೆಯಲ್ಲಿ ರಚಿಸಲಾಗಿದೆಯೇ ಎಂಬುದನ್ನು ಹಾಗೂ ಅ೦ತಹ ಕಾರ್ಯಪಡೆಗಳು ಕಾಲ 
ಕಾಲಕ್ಕೆ ಸಭೆ ನಡೆಸುತ್ತಿವೆಯೆ ಎಂದು ಪರಿಶೀಲಿಸುವುದು. 

ನಿರಂತರ ಲಸಿಕಾ ಕಾರ್ಯಕ್ರಮದ ಸಮರ್ಪಕ ನಿರ್ವಹಣೆಯಲ್ಲಿ ಅಂಕಿ ಅಂಶಗಳ ಆಧಾರದ ಮೇಲೆ ಒಟ್ಟಾಗಿ ಸಾಧಿಸಿರುವ ಪ್ರಗತಿ (0091೩೦9 
6818) (೯1/15 & MCTS) ಲಸಿಕೆಯಿಂದ ತಡೆಯಬಹುದಾದ ಖಾಯಿಲೆಗಳು (೪PDs) ಇವುಗಳನ್ನು ತೀವ್ರವಾಗಿ ಪರಿಶೀಲಿಸುವುದು. 

ಜಿಲ್ಲಾ ಮತ್ತು ಉಪ ವಿಭಾಗ ಮಟ್ಟದಲ್ಲಿ ಖಾಲಿ ಇರುವ ಹುದ್ದೆಗಳು, ಲಸಿಕೆಗಳ ವಿತರಣಾ ಸರಪಳಿಗಳು ಹಾಗೂ ಹೆಚ್ಚಿನ ಆಧ್ಯತಾ ಜಿಲ್ಲೆಗಳಿಗೆ 
ಕೇಂದ್ರೀಕರಿಸಿ ತರಬೇತಿ ನೀಡುವ ಬಗ್ಗೆ ಪರಿಶೀಲಿಸುವುದು. 

ನಿರಂತರ ಲಸಿಕಾ ಕಾರ್ಯಕ್ರಮದಲ್ಲಿ ಬೇಡಿಕೆ ಹೆಚ್ಚಿಸಲು ಸಮುದಾಯವನ್ನು ಪಾಲ್ಗೊಳ್ಳುವಂತೆ ಮಾಡುವುದಕ್ಕಾಗಿ ಮಾಹಿತಿ ನೀಡುವುದು ಹಾಗೂ 
ಅರಿವು ಮೂಡಿಸುವುದು. ಮತ್ತು ಪಸರಿಸುವುದು.(1£೦) ಹಾಗೂ ಇದಕ್ಕಾಗಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಕ್ರಮಗಳನ್ನು 
ಪುನರಾವಲೋಕಿಸುವುದು. 

ಲಸಿಕಾ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತೆ ಹಣಕಾಸಿನ ನೆರವು ಒದಗಿಸಿಕೊಳ್ಳುವುದು ಹಾಗೇ ವೆಚ್ಚದ ಕೋಷ್ಠಕ (SOE) ಸಂಬಂದಿಸಿದ 
ವಿಷಯಗಳನ್ನು ಪರಿಶೀಲಿಸುವುದು. 

ರಾಜ್ಯ ಮಟ್ಟದ ಉಸ್ತುವಾರಿ ಸಂಘಗಳಿಂದ ಪಡೆದ ಸ್ಥಾನಿಕ ವರದಿಗಳ ("Field Repo) ಆಧಾರದ ಮೇಲೆ 807೯16 ಸ್ವೀಕರಿಸಿರುವ ಸಭಾ 
ನಡವಳಿಗಳ ಆಧಾರದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲು ಜವಾಬ್ದಾರಿಗಳನ್ನು ಗುರುತಿಸಿ ನಿರ್ದಿಷ್ಟ/ಸೂಕ್ತ ಕಾರ್ಯಕ್ರಮಗಳ ಬಗ್ಗೆ ನಿರ್ದರಿಸುವುದು. 
ರಾಜ್ಯಾದ್ಯಂತ ನಿರಂತರ ಲಸಿಕಾ ಕಾರ್ಯಕ್ರಮವನ್ನು ಸುಧಾರಿಸಲು/ಉತ್ತಮ ಪಡಿಸಲು ಸೂಕ್ತ ಆರೋಗ್ಯೇತರ ಇಲಾಖೆಗಳನ್ನು ಒಳಗೊಳ್ಳುವಂತೆ 
ಮಾಡುವುದು ಹಾಗೂ ಆ ಇಲಾಖೆಗಳ ಸಹಕಾರ ಪಡೆಯುವುದು. 

ಹಿಂದಿನ ಸಭೆಯಲ್ಲಿ ಕೈಗೊಂಡ ನಿರ್ಧಾರಗಳ ಮೇಲೆ ತೆಗೆದುಕೊಂಡಿರುವ ಕ್ರಮಗಳ ಬಗ್ಗೆ ಪರಿಶೀಲಿಸುವುದು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೬೩ 





ಸೂಚನೆ: (Note):- 
* ರಾಜ್ಯ ಮಟ್ಟದ ಲಸಿಕಾ ಕಾರ್ಯಪಡೆಯು ($87೯1) ಪ್ರತಿ ತಿಂಗಳು ಸಭೆ ನಡೆಸುವುದು. 
* ರಾಜ್ಯ ಮಟ್ಟದ ಲಸಿಕಾ ಕಾರ್ಯಪಡೆಯ ಸಭೆಗೆ ಸಂಬಂದಿಸಿದ ಕಾರ್ಯಸೂಚನೆ ತಯಾರಿಸಿ ಸಭಾ ಸೂಚನಾ ಪತ್ರದೊಂದಿಗೆ 
ಪರಿಚಲಿಸುವುದು. 
* ಪ್ರತಿ ಸಬೆಯ ನಂತರ ಸಭಾ ನಡವಳಿಯನ್ನು ಹೆಚ್ಚುವರಿ ಕಾರ್ಯದರ್ಶಿ ಹಾಗೂ ಅಭಿಯಾನ ನಿರ್ದೇಶಕರು, ಎನ್‌.ಆರ್‌.ಹೆಚ್‌.ಎಂ. ಹಾಗೂ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ ಇವರಿಗೆ ಕಳುಹಿಸುವುದು. 
Il. ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆ: (District Task Force for Immunization):— 


ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ನಿರಂತರ ಲಸಿಕಾ ಕಾರ್ಯಕ್ರಮದ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಸಮಸ್ಯೆಗಳನ್ನು ಗುರುತಿಸಿ ಕಾರ್ಯಕ್ರಮವನ್ನು 
ಉತ್ತಮಪಡಿಸಲು ಹಾಗೂ ಪ್ರಗತಿ ಸಾಧಿಸಲು ಆಯಾ ಜಿಲ್ಲೆಗಳಿಗೆ ಸಂಬಂಧಿಸಿದಂತೆ ಅಧ್ಯಕ್ಷರು ಹಾಗೂ ಸದಸ್ಯರನ್ನೊಳಗೊಂಡ ಜಿಲ್ಲಾ ಮಟ್ಟದ ಕಾರ್ಯಪಡೆಯನ್ನು 
ಈ ಕೆಳಕಂಡಂತೆ ರಚಿಸಿದೆ;- 





1 | ಜಿಲ್ಲಾಧಿಕಾರಿ 


@ 
9 


fa 





ತ್ರ 


zm 
39 


ಪಂಚಾಯಿತಿಯ ಮುಖ್ಯ ಕಾರ್ಯ ನಿರ್ವಾಹಣಾಧಿಕಾರಿ 


2 
೩ 
Rel 





ಟು 
[20 
39 


ಲಸಿಕಾಧಿಕಾರಿ 


2 
೩ 
Rel 





KR 
೩ 
9 


ನಗರಾಭಿವೃದ್ದಿ ಅಧಿಕಾರಿ 


2 
೩ 
ಆ 





ಆ 
[20 
39 


ಯೋಜನಾಧಿಕಾರಿ 


2 
[98 
Rel 





[ex 
[24 
39 


ವಾರ್ತಾಧಿಕಾರಿ 


2 
೩ 
Rel 





ಇ 
೩೬ 
35 


ಶಿಕ್ಷಣಾಧಿಕಾರಿ 


2 
೩ 
Rel 





೦೦ 
೩ 
9 


ಕಣ್ಗಾವಲು ಅಧಿಕಾರಿ (ಐ.ಡಿ.ಎಸ್‌.ಪಿ) 


2 
[98 
Rel 


6.10 (318 eS CE FOE a 





yo 
[20 
39 


ಕಾರ್ಯಕ್ರಮ ವ್ಯವಸ್ಥಾಪಕರು (ಎನ್‌.ಆರ್‌.ಹೆಚ್‌.ಎಂ.) 


2 
೩ 
Rel 





10 


zm 
39 


ಸರ್ವೇಕ್ಷಣಾಧಿಕಾರಿ (ಎನ್‌.ಪಿ.ಎಸ್‌.ಪಿ) 


2 
[98 
Rel 





1] 


6 


ಸ್ಯಕ್ಷರು. ನಗರ ಪಾಲಿಕೆ/ಮುನಿಸಿಪಾಲಿಟಿ/ಮಹಾನಗರಪಾಲಿಕೆ 


2 
೩ 
ಆ 





12 


6 


ಸ್ಯಕ್ಷರು. ಭಾರತೀಯ ವೈದ್ಯ ಸಂಘ ಜಿಲ್ಲಾ ಶಾಖೆ. 


ಧ್ಯಕ್ಷರು, ಬಾರತೀಯ ಮಕ್ಕಳ ತಜ್ಞರ ಸಂಘ. ಜಿಲ್ಲಾ ಶಾಖೆ 
ಜಟ ಬ 


ನ್ಯಕ್ಷರು. ಜಿಲ್ಲಾ ರೋಟರಿ ಸಂಘ, 


15 ಸ್ವಯಂಸೇವಾ ಸಂಘದ ಪ್ರತಿನಿಧಿಗಳು 


2 
೩ 
ಆ 





3 |e 


2 
[98 
Rel 





14 (ಅ 


2 
[98 
Rel 





2 
೩ 
Rel 





16 | ಯುನಿಸೆಪ್‌ ಪ್ರತಿನಿಧಿ ಸ 


kts) 1 


ಛೆ 
© 
1 

















17 | ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ. ಸದಸ್ಯ ಕಾರ್ಯದರ್ಶಿ 





ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆಯ ಪರಿಶೀಲನಾಂಶಗಳು: (Terms of Reference);- 


1. ನಿರಂತರ ಲಸಿಕಾ ಕಾರ್ಯಕ್ರಮದ (೧0) ಪ್ರಗತಿಯನ್ನು ಅಂಕಿಅಂಶಗಳ ಕವರೇಜ್‌ ಡಾಟಾ (1/15 & ್ಬM೦TS) ಲಸಿಕೆಯಿಂದ ತಡೆಯಬಹುದಾದ 
ಖಾಯಿಲೆಗಳ (1೧೦5) ಸಂಭವಿಸುವಿಕೆ ಮುಂತಾದ ವಿವರಗಳನ್ನು ಕ್ಷೇತ್ರ (lock) ಮತ್ತು ನಗರ ಯೋಜನಾ ಘಟಕ (UPU)ಗಳಿಂದ 
ಪಡೆದುಕೊಳ್ಳುವುದು. 


2. ಹೆಚ್ಚಿನ ಅಪಾಯದ ಪ್ರದೇಶಗಳಲ್ಲಿ ಅಗತ್ಯತೆಯ ಮೇಲೆ ನಿರಂತರ ಲಸಿಕಾ ಕಾರ್ಯಕ್ರಮದ ಗುಣಮಟ್ಟ, ಉಪ ವಿಭಾಗ ಮಟ್ಟದಲ್ಲಿ ಖಾಲಿ ಹುದ್ದೆಗಳಿಗೆ 
ವ್ಯಾಸಂಗಿಕ ಯೋಜನೆ, ತರಬೇತಿ ಸ್ಥಾನಮಾನ, ಲಸಿಕೆ ವಿತರಣಾ ಸರಪಳಿಗಳು ಮುಂತಾದ ಕಡೆ ನಿರ್ದಿಷ್ಟ ಗಮನ ಹರಿಸುವುದು. 


3. ನಿರಂತರ ಲಸಿಕಾ ಕಾರ್ಯಕ್ರಮದಲ್ಲಿ ಬೇಡಿಕೆ ಉತ್ಪತ್ತಿ ಮತ್ತು ಸಮುದಾಯದ ಸಹಭಾಗಿತ್ವದ ಪ್ರಯತ್ನಗಳ ಪ್ರಭಾವಗಳನ್ನು ಪರಿಶೀಲಿಸುವುದು. 


4. ನಿರಂತರ ಲಸಿಕಾ ಕಾರ್ಯದಲ್ಲಿ ರೋಗ ನಿರೋಧಕವನ್ನು ವಿಸ್ತರಿಸುವಿಕೆ ಮತ್ತು ಗುಣಮಟ್ಟವನ್ನು ಹೆಚ್ಚಿಸುವ ಬಗ್ಗೆ ನಿರ್ಧಿಷ್ಟವಾದ ಸೂಕ್ತವಾದ ಕಾಲಬದ್ದ 
ಕ್ರಮಗಳನ್ನು ನಿರ್ಧರಿಸುವುದು. 

5. ಎಲ್ಲಾ ಆರೋಗ್ಯೇತರ ಇಲಾಖೆಗಳನ್ನು ಬಳಸಿಕೊಂಡು ನಿರಂತರ ಲಸಿಕಾ ಕಾರ್ಯದ ವಿಸ್ತಾರದ ಸುಧಾರಣೆಗಾಗಿ ಅವರ ಬೆಂಬಲವನ್ನು 
ಖಾತ್ರಿಪಡಿಸಿಕೊಳ್ಳುವುದು. 

6. ಹಿಂದಿನ ಸಭೆಗಳಲ್ಲಿ ಕೈಗೊಂಡ ನಿರ್ಧಾರಗಳ ಮೇಲೆ ತೆಗೆದುಕೊಂಡ ಕ್ರಮದ ವರದಿಗಳನ್ನು ಪರಿಚಲಿಸುವುದು. 


೧೧೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಸೂಚನೆ: (Note):- 
ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆಯು (8151) ಪ್ರತಿ ತಿಂಗಳು ಸಭೆ ನಡೆಸುವುದು 


* ಜಿಲ್ಲಾ ಮಟ್ಟದ ಲಸಿಕಾ ಕಾರ್ಯಪಡೆಯ ಸಭೆಗೆ ಸಂಬಂದಿಸಿದ ಕಾರ್ಯಸೂಚಿ ತಯಾರಿಸಿ ಸಭಾ ಸೂಚನಾ ಪತ್ರದೊಂದಿಗೆ 
ಪರಿಚಲಿಸವುದು. 


* ಪ್ರತಿ ಸಭೆಯ ನಂತರ ಸಭಾ ನಡವಳಿಯನ್ನು ರಾಜ್ಯ ಮಟ್ಟದ ಲಸಿಕಾ ಕಾರ್ಯಪಡೆಯ ಮುಂದೆ ಮಂಡಿಸುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಐ. ಹೇಮನಾಥ್‌ 
೧೯.670 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5/0.100 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


COMMERCE & INDUSTRIES SECRETARIAT 


Sub: Special Package of Incentives for M/s Dalmia Cement (Bharat) Ltd., (formerly M/s Dalmia Cement 
Ventures Ltd.,) for their proposed investment in Belgaum and Gulbarga Districts - reg. 


13" State High Level Clearance Committee Proceedings dated: 13.03.2008. 
Government Order No. Cl 75 SPI 2008, dated: 02.05.2008. 
14" State High Level Clearance Committee Proceedings dated: 17.03.2008. 
Government Order No. Cl 91 SPI 2008, dated: 07.05.2008. 


Read: ) 
) 
) 
) 
) 16" State High Level Clearance Committee Proceedings dated: 19.11.2008. 
) 
) 
) 
) 


0 ಲಾ & WW NM = 


Government Order No. Cl 75 SPI 2008, dated: 31.12.2008. 
Government Order No. Cl 1 SPl 2008(P3), dated:28.12.2012. 
Proceedings of the 20" SHLCC meeting held on 05.01.2010. 
9) Government Order No. Cl 1 SPI 2009, dated: 10.02.2010. 
10) Government Order No. Cl 1 SPl 2009, dated: 18.03.2011. 


11) Request from M/s Dalmia Cement Ventures Lid., dated: 16.02.2009, 02.03.2009, 27.03.2009, 
27.03.2009 and 07.04.2011. 


12) Approval of the Cabinet dated: 12.03.2013. 


0 ಬ 


PREAMBLE: 


Government Order read at (2) above was issued to M/s Dalmia Cement (Bharat) Ltd., (formerly M/s Dalmia Cement Ventures 
Ltd.,) as per the decision of the 13" SHLCC meeting read at (1) above, to establish “Green Field Cement Plant of 4 Million Tonnes 
Capacity with 45 MW Captive Thermal Power Generation Plant” at Yadwad Village, Gokak Taluk, Belgaum District, with an investment 
of Rs. 1047.20 crore. 


Government Order read at (4) above was issued according as per the decision of 14" SHLCC read at (3) above, to M/s Dalmia 
Cement (Bharat) Ltd., (formerly M/s Dalmia Cement Ventures Ltd.,) to establish “Green Field Cement Plant of 4 Million Tonnes Capacity 
with 45 MW Captive Thermal Power Generation Plant in 400 acres of land for factory and Township and 2500 acres of land for 
limestone mining in various survey nos. of Taranahalli and Konkanahalli and other villages, Sedam Taluk, Gulbarga District with an 
investment of Rs. 1027.30 crores. 

Government Order read at (6) accorded to transfer of the approval to their subsidiary company i.e., M/s Dalmia Cement (Bharat) 
Ltd., (formerly M/s Dalmia Cement Ventures Ltd.,) and to acquire additional 1507.88 acres of land identified by the Company with 
exemption under section 109 of KLR Act (1107.88 acres for mines and 400 acres for Plant, connecting roads and colony). Subsequently 
Government Order read at (7) was issued for implementation of the above mentioned projects in the name of M/s Dalmia Cement 
(Bharat) Ltd. (formerly M/s Dalmia Cement Ventures Ltd.,). 

M/s Dalmia Cement Ventures Lid., a subsidiary of Dalmia Cement (Bharat) Lid., vide their representation letters dated 
16.02.2009, 02.03.2009, 27.03.2009 and 07.04.2011, requested for extending special incentives for their projects at Belgaum District 
and Gulbarga District. 

In view of the proposed investment of more than Rs. 2500 crores (up to Rs. 3300 crores) the industry has requested for special 
incentives. All aspects of the recommendation of SHLCC have been considered by the Government. 


Hence this Order. 


GOVERNMENT ORDER NO: Cl 1 SPI 2008, BANGALORE, DATED: 09.05.2013 


In the circumstances explained in the preamble, the Government is pleased to sanction the following special incentives and 
concessions to M/s Dalmia Cement (Bharat) Ltd., (formerly M/s Dalmia Cement Ventures Ltd.,) for its investment proposal of Cement 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೬೫ 





Plant (in Gulbarga and Belgaum Districts) in 4 phases with an investment of Rs. 3300 crores as a mega project as per Industrial Policy 
2009-14. 
(1) Exemption from Stamp Duty and Entry Tax in accordance with the Industrial Policy (2009-14). 
(ii) Exemption from electricity duty on the energy consumed by them from the captive power plant for 5 
years for Gulbarga District (zone-1) plant and 4 years for Belgaum District (zone-2) plant from the 
date of commencement of production. 
(iii Interest free loan up to 75% of the Eligible Gross VAT subject to maximum of 75% of total value of 
the fixed assets. This incentive will be available during first 12 years from commencement of 
production in the first plant”. 


(iv) The Eligible gross VAT shall be computed in the following manner: 


a. The Gross VAT collected by the industrial unit for the sales made either directly or through a dealer 
to a final consumer within the state, shall be considered as the Eligible Gross VAT. 
b. For sales by the industrial unit to other dealers within the state who in turn make inter-state sales or 
stock transfer, the buying dealer(s) would be eligible to claim ITC equivalent to the Gross VAT on 
this turnover. The Gross VAT pertaining to this turnover shall not be eligible for the loan incentive. 
c. For sales made by the industrial unit to other dealers within the state who in turn make export sales, 
the buying dealers shall be eligible to claim ITC equivalent to the Gross VAT on this turnover. The 
Gross VAT on this turnover would not be eligible for the loan incentive. 
This order issued with the concurrence of Finance Department vide its Note No. FD 7 CSL 2011, dated: 15.02.2011 and Cabinet 
Approval dated: 12.03.2013. 
By Order and in the name of the Governor of Karnataka, 
SHIVASHANKAR NAIK .L 
Desk Officer (Technical Cell), 


PR.663 Commerce & Industries Department. 


COMMERCE & INDUSTRIES SECRETARIAT 
Sub: Project proposal of M/s Cargill India Pvt. Ltd., to establish a unit for manufacture of “Starch Liquid 
Glucose, Malto - Dextrin, Dextrose, Sorbitoal and 8.5 MW coal based captive power plant - reg. 
Read: 1) Government Order No. Cl 177 5೧। 2011, dated: 18.08.2011. 
2) Government Order No. Cl 177 5೧। 2011, dated: 17.09.2011. 
3) Letter No. KUM/SHLCC/AD-3/1014/2012-13, dated: 28.01.2013 from the Commissioner for 
Industrial Development and Director of Industries and Commerce, Bangalore. 
Preamble: 
With reference to the Government Order read at (1) above, Government has given approval for the manufacture of “Starch 
Liquid Glucose, Malto - Dextrin, Dextrose, Sorbitoal and 8.5 MW coal based captive power plant. 
In the Government order read at (2) above, approval was given for the change of location for the proposal of M/s Cargill India 
Pvt. Ltd., from KIADB industrial area Shikaripura, Shimoga District to Sy. No. 13, 196, 197 & 198 of (100 acres) of Mogadu Village, 
Ranebennur Taluk, Haveri District. 
Now in letter read at (3) above, Commissioner for Industrial Development and Director of Industries and Commerce has 
recommended for change of location to Sy. No. 11A of Mogadu Village, Renebennur Taluk, Haveri District. 
The Government has examined the proposal and hence the following Order. 
GOVERNMENT ORDER NO. CI 177 SPl 2011, BANGALORE DATED : 02.02.2013 
The Government is pleased to accord approval to M/s Cargill India Pvt. Ltd., for 


i Change of location from Sy. No. 13, 196, 197 & 198 (100 acres) of Mogadu Village, Ranebennur Taluk, Haveri 
District to Sy. No. 11A of Mogadu Village, Ranebennur Taluk, Haveri District. 
ii. Establishment of Liquid Glucose, Malto - Dextrin plant only, and 
iii. KIADB to acquire and allot Sy. No. 11A of Mogadu Village, Ranebennur Taluk, Haveri District. 
Other terms and conditions remain unaltered. 


By Order and in the name of the Governor of Karnataka, 
SHIVASHANKAR NAIK .L 
Desk Officer (Technical Cell), 
PR.636 Commerce & Industries Department. 


೧೧೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ: ಮೆ: ವಿಜಯನಗರ ಶುಗರ್‌ ಪ್ರೈ. ಲಿ, ಗಂಗಾಪುರ ಮತ್ತು ಶಿರ್ನಹಳ್ಳಿ, ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ ರವರಿಗೆ 
2009-14ರ ಕೈಗಾರಿಕಾ ನೀತಿಯಡಿ ಪ್ರೋತ್ಸಾಹ ಮತ್ತು ರಿಯಾಯಿತಿಗಳನ್ನು ನೀಡುವ ಬಗ್ಗೆ. 


ಓದಲಾಗಿದೆ: 1) ದಿನಾಂಕ: 17.03.2008 ರಂದು ನಡೆದ 14ನೇ ರಾಜ್ಯ ಮಟ್ಟದ ಸಮನ್ವಯ ಸಮಿತಿಯ ನಡವಳಿಗಳು. 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 88 ಎಸ್‌ಪಿಐ 2008, ದಿನಾಂಕ: 02.05.2008. 


3) ದಿನಾಂಕ: 04.03.2013 ರಂದು ನಡೆದ ರಾಜ್ಯ ಮಟ್ಟದ ಸಮನ್ವಯ ಸಮಿತಿಯ 112ನೇ ಸಭೆಯ 
ನಡವಳಿಗಳು. 


4) ಜಂಟಿ ನಿರ್ದೇಶಕರು (ಕೈ.ಅ), ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ, ಬೆಂಗಳೂರು ರವರ 
ಪತ್ರ ಸಂಖ್ಯೆ: ಕೈಅ/ಇ4/ ಕಬ್ಬು-ಖರೀದಿ-ಬಡ್ಡಿ ರಹಿತ/2011-12, ದಿನಾಂಕ: 16.03.2013. 

ಪ್ರಸ್ತಾವನೆ: 

ಮೇಲೆ ಓದಲಾದ (2)ರ ಸರ್ಕಾರಿ ಆದೇಶದಲ್ಲಿ ಮೆ: ವಿಜಯನಗರ ಶುಗರ್‌ ಪ್ರೈ. ಲಿ. ರವರು “1೧190/8196 Sugar Mill of 5000 TCD 
capacity with 30 MW Co-gen Plant and 120 KLPD Distillery ಕೈಗಾರಿಕಾ ಘಟಕವನ್ನು ಗದಗ ಜಿಲ್ಲೆ ಮುಂಡರಗಿ ತಾಲ್ಲೂಕಿನ ಗಂಗಾಪುರ ಮತ್ತು 
ಶಿರ್ನಹಳ್ಳಿ ಗ್ರಾಮಗಳ ವಿವಿಧ ಸರ್ವೆ ನಂಬರ್‌ಗಳಲ್ಲಿ ರೂ. 245.00 ಕೋಟಿಗಳ ವೆಚ್ಚದಲ್ಲಿ ಸ್ಥಾಪಿಸಲು ಓದಲಾದ (1ರ ರಾಜ್ಯ ಮಟ್ಟದ ಸಮನ್ವಯ 
ಸಮಿತಿಯ ತೀರ್ಮಾನದನ್ವಯ ಅನುಮೋದನೆ ನೀಡಲಾಗಿದ್ದು, ಈ ಆದೇಶದಲ್ಲಿ 2006-11ರ ಕೈಗಾರಿಕಾ ನೀತಿಯನ್ವಯ ರಿಯಾಯಿತಿ ಮತ್ತು 
ಪ್ರೋತ್ಸಾಹಗಳನ್ನು ನೀಡಲಾಗುವುದು ಎ೦ದು ನಮೂದಿಸಲಾಗಿದೆ. 


ಮೇಲೆ ಓದಲಾದ (4)ರ ಪತ್ರದಲ್ಲಿ ಜಂಟಿ ನಿರ್ದೇಶಕರು (ಕೈ.ಅ), ಕೈಗಾರಿಕೆ ಮತ್ತು ವಾಣಿಜ್ಯ ನಿರ್ದೇಶನಾಲಯ ರವರು ಓದಲಾದ (3)ರ ರಾಜ್ಯ 
ಮಟ್ಟದ ಸಮನ್ವಯ ಸಮಿತಿಯ ತೀರ್ಮಾನದನ್ವಯ ಮೆ: ವಿಜಯನಗರ ಶುಗರ್‌ ಪ್ರೈ. ಲಿ. ಗಂಗಾಪುರ ಮತ್ತು ಶಿರ್ನಹಳ್ಳಿ, ಮುಂಡರಗಿ ತಾಲ್ಲೂಕು, ಗದಗ 
ಜಿಲ್ಲೆ ಕೈಗಾರಿಕಾ ಘಟಕಕ್ಕೆ ಘಟಕದ ರಿಯಾಯಿತಿ ಮತ್ತು ಪ್ರೋತ್ಸಾಹಗಳ ಅರ್ಹತೆಯನ್ನು 2006-11ರ ಕೈಗಾರಿಕಾ ನೀತಿಯಿಂದ 2009-14ರ ಕೈಗಾರಿಕಾ 
ನೀತಿಗೆ ಬದಲಾಯಿಸಿ ಸರ್ಕಾರದ ಆದೇಶ ಹೊರಡಿಸಬೇಕೆಂದು ಕೋರಿ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 


ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 152 ಎಸ್‌ಪಿಐ 2012, ಬೆಂಗಳೂರು, ದಿನಾಂಕ: 09.05.2013 


ಪ್ರಸ್ತಾವನೆಯಲ್ಲಿ ವಿವರಿಸಿದ ಅ೦ಶಗಳ ಹಿನ್ನೆಲೆಯಲ್ಲಿ, ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 88 ಎಸ್‌ಪಿಐ 2008, ದಿನಾ೦ಕ: 02.05.2008 ರಲ್ಲಿ ಮೆ: 
ವಿಜಯನಗರ ಶುಗರ್‌ ಪ್ರೈ. ಲಿ. ಗಂಗಾಪುರ ಮತ್ತು ಶಿರ್ನಹಳ್ಳಿ, ಮುಂಡರಗಿ ತಾಲ್ಲೂಕು, ಗದಗ ಜಿಲ್ಲೆ ಇವರಿಗೆ 2006-11ರ ಕೈಗಾರಿಕಾ ನೀತಿ ಅಳವಡಿಸಲು 
ನೀಡಿದ ಆದೇಶಕ್ಕೆ ಬದಲಾಗಿ 2009-14ರ ಕೈಗಾರಿಕಾ ನೀತಿಯಡಿ ರಿಯಾಯಿತಿ ಮತ್ತು ಪ್ರೋತ್ಸಾಹಗಳನ್ನು ಮಂಜೂರು ಮಾಡಲು ಸರ್ಕಾರದ ಅನುಮತಿ 
ನೀಡಲಾಗಿದೆ. 


ಈ ಅನುಮತಿಯು ಸದರಿ ಘಟಕವು 2006-11ರ ಕೈಗಾರಿಕಾ ನೀತಿಯಂತೆ ದಿನಾಂಕ: 31.03.2009ರ ವರೆಗೆ ಪಡೆದುಕೊಂಡಿರುವ ಪ್ರವೇಶ ತೆರಿಗೆ 
ವಿನಾಯಿತಿ ಹಣವನ್ನು ಹಿಂದಿರುಗಿಸುವ ಷರತ್ತಿಗೆ ಒಳಪಟ್ಟಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಶಂಕರ್‌ ನಾಯಕ್‌ .ಎಲ್‌ 
ಪೀಠಾಧಿಕಾರಿ (ತಾಂತ್ರಿಕ ಕೋಶ), 
೧೯.664 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ: ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಆಪತ್‌ ಬಂಡವಾಳ ನಿಧಿ (Venture Capital Fund) ಯೋಜನೆಯಡಿ ಅನುದಾನ 
ಬಿಡುಗಡೆ ಮಾಡುವ ಬಗ್ಗೆ. 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 234 ಎಸ್‌ಪಿಐ 2010, ದಿನಾಂಕ: 16.09.2011. 


2) ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರ ಪತ್ರ ಸಂಖ್ಯೆ 


ಅ 0) 
ಎಂಎಸ್‌ಎಂಇ: ಕೈವಿಅ:ವೆಕ್ಕಾಫ:2011-12, ದಿನಾಂಕ: 10.01.2011. 
3) ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರ ಪತ್ರ ಸಂಖ್ಯೆ: 
ಎಂಎಸ್‌ಎಂಇ: ಕೈವಿಅ;ವೆಕ್ಯಾಫ: 2011-12, ದಿನಾಂಕ: 16.11.2011, 27.01.2012 ಮತ್ತು 16.07.2012. 


4) ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ ನಿಯಮಿತ 
(5100೦ Ltd.) ಇವರ ಅರೆ ಸರ್ಕಾರಿ ಪತ್ರ ಸಂಖ್ಯೆ ೧.೦. NO. DGM(FSD)/1227/2012-13, ದಿನಾಂಕ: 


07.09.2012. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೬೭ 





ಪ್ರಸ್ತಾವನೆ: 

ಮೇಲೆ ಓದಲಾದ (1)ರ ಸರ್ಕಾರಿ ಆದೇಶದಲ್ಲಿ 2011-12ನೇ ಸಾಲಿನ ಲೆಕ್ಕಶೀರ್ಷಿಕೆ “4852-02-800-0-04” Venture Capital Fund for 
Small & Medium Enterprises-211-Investment (Plan)” ಅಡಿ ರೂ. 100.00 ಲಕ್ಷಗಳನ್ನು ಸರ್ಕಾರದ ವಂತಿಗೆಯಾಗಿ KSIIDC Ltd. ಸಂಸ್ಥೆಗೆ ಬಿಡುಗಡೆ 
ಮಾಡಲಾಗಿದೆ. 

ಓದಲಾದ (3)ರ ಪತ್ರದಲ್ಲಿ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರು ಸಧ್ಯದ 
ಹಣಕಾಸಿನ ಪರಿಸ್ಥಿತಿಯಲ್ಲಿ KARVEN Fund ನಲ್ಲಿ ರೂ. 100.00 ಲಕ್ಷಗಳನ್ನು ತೊಡಗಿಸಲು 51೧0 Ltd. ಸಂಸ್ಥೆಗೆ ಸಾಧ್ಯವಾಗದೇ ಇರುವುದರಿಂದ 2011- 
12ನೇ ಸಾಲಿನ ಆಯವ್ಯಯದಲ್ಲಿ ಬಿಡುಗಡೆ ಮಾಡಬೇಕೆಂದು ಮೇಲೆ ಓದಲಾದ (2)ರ ಪತ್ರದಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, 2011-12ನೇ ಆರ್ಥಿಕ 
ಸಾಲಿನಲ್ಲಿ ಅನುದಾನ ಬಿಡುಗಡಯಾಗಿಲ್ಲದ ಕಾರಣ 2012-13ನೇ ಸಾಲಿನಲ್ಲಿ ಳeಗture ೦೩0೩ ೯೧ರ ಯೋಜನೆಯನ್ನು ಅನುಷ್ಠಾನಗೊಳಿಸಲು ಹಂಚಿಕೆ 
ಮಾಡಲಾಗಿರುವ ರೂ. 200.00 ಲಕ್ಷಗಳಿಂದ ರೂ. 150.00 ಲಕ್ಷಗಳನ್ನು ಸರ್ಕಾರದ ಪಾಲೆಂದು ಪರಿಗಣಿಸಿ 2012-13ನೇ ಸಾಲಿನ ಲೆಕ್ಕಶೀರ್ಷಿಕೆ “4852- 
03-004-0-027 Venture Capital Fund for Small & Medium Enterprises-211-lnvestment (೧1೩೧)” ಅಡಿ KSIIDC Ltd. ಸಂಸ್ಥೆಗೆ ಬಿಡುಗಡೆ 
ಮಾಡಬೇಕೆಂದು ಮೇಲೆ ಓದಲಾದ (4)ರ ಪತ್ರದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ರಾಜ್ಯ ಕೈಗಾರಿಕಾ ಮತ್ತು ಮೂಲಸೌಲಭ್ಯ ಅಭಿವೃದ್ಧಿ ನಿಗಮ 
ನಿಯಮಿತ (68100 1d) ಕೋರಿಕೆಯ ಮೇರೆಗೆ, ಸದರಿ ಅನುದಾನವನ್ನು ಓ8॥D೦ ೬d. ಸಂಸ್ಥೆಗೆ ಬಿಡುಗಡೆ ಮಾಡಬೇಕೆಂದು ಆಯುಕ್ತರು, 
ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಇವರು ಶಿಫಾರಸ್ಸು ಮಾಡಿ ತಡೆಪಟ್ಟಯೊಂದಿಗೆ ಸರ್ಕಾರಕ್ಕೆ ಪಸ್ತಾವನೆ 
ಸಲ್ಲಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 


ಮು 


ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 234 ಎಸ್‌ಪಿಐ 2010, ಬೆ೦ಗಳೂರು, ದಿನಾಂಕ: 28.03.2013 


2012-13ನೇ ಸಾಲಿನ ಲೆಕ್ಕಶೀರ್ಷಿಕೆ “4852-03-004-0-02” Venture Capital Fund for Small & Medium Enterprises-211- 
Investment (Plan)” ಅಡಿ ಸರ್ಕಾರದ ವತಿಯಿಂದ ಜKಸAಔVEN ೧೬೧೮ ನ ವಂತಿಗೆಯಾಗಿ ರೂ. 100.00 ಲಕ್ಷ (ಒಂದು ನೂರು ಲಕ್ಷ ರೂಪಾಯಿಗಳು 


ಮಾತ್ರ) ಗಳನ್ನು (500 Ltd. ಸಂಸ್ಥೆಗೆ ಸಣ್ಣಿ ಮತ್ತು ಮಧ್ಯಮ ಉದ್ಯಮಗಳಿಗೆ ಆಪತ್‌ ಬಂಡವಾಳ ನಿಧಿಯಾಗಿ ಬಿಡುಗಡೆ ಮಾಡಲಾಗಿದೆ. 
ಹಣ ಸ್ವೀಕೃತಿ ರಶೀತಿಯ ಮೇಲೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆಂಗಳೂರು 


ಇವರ ಮೇಲುಸಹಿಯೊಂದಿಗೆ ಖಜಾನೆಯಿಂದ ಹಣ ಪಡೆಯಲು ವ್ಯವಸ್ಥಾಪಕ ನಿರ್ದೇಶಕರು, 65100 Lಃd., ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ FD 1262 Exp-1/12 ದಿನಾಂಕ: 26.03.2013ರ ಸಹಮತಿಯ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಶಂಕರ್‌ ನಾಯಕ್‌ .ಎಲ್‌ 
ಪೀಠಾಧಿಕಾರಿ (ತಾಂತ್ರಿಕ ಕೋಶ), 
೧೯.635 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ: ಕೆ.ಎಸ್‌.ಐ.ಐ.ಡಿ.ಸಿ.ಯಲ್ಲಿ ಪ್ರತ್ಯೇಕವಾಗಿ ಇಂಡಸ್ಟಿಯಲ್‌ ಇನ್ಫಾಸ್ಟ್ರಕ್ಟರ್‌ ಸೆಲ್‌ ಸ್ಥಾಪಿಸಲು ಆಡಳಿತಾತ್ಮಕ ಮಂಜೂರಾತಿ 
ಮತ್ತು ಅನುದಾನ ಬಿಡುಗಡೆ ಮಾಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ ಸಿಐ 163 ಎಸ್‌ಪಿಐ 2012, ದಿನಾ೦ಕ: 06.06.2012. 
2) ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರ ಪತ್ರ ಸಂಖ್ಯೆ 
ಕೈವಾಇ/ವಿಶ್ವ/ಪಿಪಿಪಿ/ಕೆಎಸ್‌ಐಐಡಿಸಿ/2012-13 ದಿನಾಂಕ: 15.01.2013 ಮತ್ತು ದಿನಾಂಕ: 06.03.2013. 

ಪ್ರಸ್ತಾವನೆ: 

ಮೇಲೆ ಓದಲಾದ (1) ರಲ್ಲಿರುವ ಸರ್ಕಾರದ ಆದೇಶದಲ್ಲಿ ಸ್ಪೆಷಲ್‌ ಇನ್ವೆಸ್ಟ್‌ಮೆ೦ಟ್‌ ರೀಜನ್‌ (518) ಧಾರವಾಡ, ನ್ಯಾಷನಲ್‌ ಇನ್ವೆಸ್ಟ್‌ಮೆಂಟ್‌ 
ಅಂಡ್‌ ಮ್ಯಾನುಫ್ಯಾಕ್ಟರಿ೦ಂಗ್‌ ರೋನ್‌ (111117) ತುಮಕೂರು, ಮಾಡಲ್‌ ಇಂಡಸ್ಟ್ರಿಯಲ್‌ ಏರಿಯಾ (M1ಸಿ) ಹಾಸನ ಯೋಜನೆಗಳನ್ನು ಪಿಪಿಪಿ 
ಮೋಡ್‌ನಲ್ಲಿ ಅನುಷ್ಠಾನ ಮಾಡಲು ಕೆ.ಎಸ್‌.ಐ.ಐ.ಡಿ.ಸಿ. ಯನ್ನು ನೋಡಲ್‌ ಏಜೆನ್ಸಿಯಾಗಿ ನೇಮಿಸಲಾಗಿದೆ. 

ಮೇಲೆ ಓದಲಾದ (2) ರಲ್ಲಿರುವ ಪತ್ರಗಳಲ್ಲಿ ಆಯುಕ್ತರು ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ರವರು 
ಸದರಿ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಲು ಪ್ರತ್ಯೇಕವಾದ ಇಂಡಸ್ಟ್ರಿಯಲ್‌ ಇನ್ರಾಸ್ಪಕ್ಸರ್‌ ಸೆಲ್‌ನ್ನು ಸ್ಥಾಪಿಸಲು ವ್ಯವಸ್ಥಾಪಕ 
ನಿರ್ದೇಶಕರು, ಕೆ.ಎಸ್‌.ಐ.ಐ.ಡಿ.ಸಿ. ರವರು ಪ್ರಸ್ತಾಪಿಸಿದ್ದಾರೆ ಎಂದು ತಿಳಿಸಿದ್ದಾರೆ. 


ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಆಗುವ ಖರ್ಚು ವೆಚ್ಚದ ವಿವರಗಳನ್ನು ಕೆಳಕ೦ಡಂತೆ ನೀಡಿರುತ್ತಾರೆ: 


೧೧೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 








ಆಂತರಿಕ ಖರ್ಚು ವೆಚ್ಚ (Internal Expenditure) ಆಡಳಿತಾತ್ಮಕ ವೆಚ್ಚ, ಪ್ರಯಾಣ ವೆಚ್ಚ, ವರದಿ ತಯಾರಿಸಲು ತಗಲುವ ವೆಚ್ಚ, 
ಯೋಜನೆಗಳಿಗೆ ರಚಿಸಲ್ಪಡುವ ಎಸ್‌.ಪಿ.ವಿ. ಗಳಿಗೆ ಪ್ರಾಥಮಿಕ ಶೇರು ಬ೦ಡವಾಳ ಇತರೆ. 





ಬಾಹ್ಯ ಖರ್ಚು ವೆಚ್ಚ (External Expenditure) ವರದಿಗಳನ್ನು ತಯಾರಿಸಲು ಸಲಹಾ ವೆಚ್ಚ ಹಾಗೂ ವಿವಿಧ ಸಲಹಾ ವೆಚ್ಚಗಳು, 
ಕನ್ಸ್‌ಲ್‌ಟೆನ್ಸಿಗಳನ್ನು ನೇಮಕ ಮಾಡಲು ಪ್ರಮುಖ ದಿನಪತ್ರಿಕೆಗಳಲ್ಲಿ ಜಾಹಿರಾತು ನೀಡಲು 
ತಗಲುವ ವೆಚ್ಚ ಮತ್ತು ಖಾಸಗಿ ವಲಯದಲ್ಲಿಸ ಪಾಲುದಾರರನ್ನು ಅಭಿವೃದ್ಧಿದಾರರನ್ನು 
ಆಯ್ಕೆ ಮಾಡಲು ತಗಲುವ ವೆಚ್ಚ 














ಮೇಲೆ ತಿಳಿಸಿರುವ ಕೈಗಾರಿಕಾ ವಲಯದ ಮೂಲಭೂತ ಅಭಿವೃದ್ಧಿ ಯೋಜನೆಗಳು ದೀರ್ಫ್ಥಕಾಲ ಅವಧಿಯ ಯೋಜನೆಗಳಾಗಿರುತ್ತವೆ ಹಾಗೂ 
ರಾಜ್ಯಕ್ಕೆ ಬ೦ಡವಾಳವನ್ನೂ ಸಹ ಆಕರ್ಷಿಸುತ್ತದೆ. ಇತರೆ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಂಸ್ಥೆಗಳು ಇದೇ ತರಹದ ಯೋಜನೆಗಳನ್ನು ಅಭಿವೃದ್ಧಿ / 
ಅನುಷ್ಠಾನ ಮಾಡಲು ಯೋಜನಾ ವೆಚ್ಚದ ಶೇ.15 ಇ.ಟಿ.ಪಿ ವೆಚ್ಚವೆಂದು ಪರಿಗಣಿಸುತ್ತದೆ ಎಂದು ತಿಳಿಸಿ ಸರ್ಕಾರವು ಈ ಕೆಳಕ೦ಡಂತೆ ಆರ್ಥಿಕ ನೆರವನ್ನು 
ಪರಿಗಣಿಸಿ ಇಂಡಸ್ಟ್ರಿಯಲ್‌ ಇನ್ಫಾಸ್ಪಕ್ಟರ್‌ ಸೆಲ್‌ ಸ್ಥಾಪಿಸಲು ಆಡಳಿತಾತ್ಮಕ ಮಂಜೂರಾತಿ ನೀಡಲು ಕೋರಿರುತ್ತಾರೆ. 





ಆಂತರಿಕ ಖರ್ಚು ವೆಚ್ಚ (Internal Expenditure) ಯೋಜನಾ ವೆಚ್ಚದ ಮೇಲೆ ಶೇಕಡವಾರು ಮೊತ್ತವನ್ನು ನಿಗದಿಪಡಿಸುವುದು ವಾಡಿಕೆ 
ಆದರೆ ಮೇಲೆ ತಿಳಿಸಿರುವ ಎಲ್ಲಾ ಯೋಜನೆಗಳು ದೀರ್ಪಕಾಲ ಅವಧಿಯ ಯೋಜನೆ 
ಗಳಾಗಿರುವುದರಿಂದ ವರ್ಷಕ್ಕೆ ಏಕಗ೦ಟಿನ ಮೊತ್ತದಂತೆ ರೂ. 100.00 
ಲಕ್ಷಗಳನ್ನು (ಒಂದು ಯೋಜನೆಗೆ ತಲಾ ರೂ. 25.00 ಲಕ್ಷದಂತೆ) ಪರಿಗಣಿಸಿ ಸಿಬ್ಬಂದಿ 
ವೆಚ್ಚ, ಆಡಳಿತಾತ್ಮಕ ವೆಚ್ಚ, ಪ್ರಯಾಣ ವೆಚ್ಚ, ಇತರೆ ಮಂಜೂರು ಮಾಡುವುದು. 





ಬಾಹ್ಯ ಖರ್ಚು ವೆಚ್ಚ (External Expenditure) ಅಂದಾಜು / ವಾಸ್ತವಿಕ ವೆಚ್ಚದಂತೆ ಪರಿಗಣಿಸಿ ಮಂಜೂರು ಮಾಡುವುದು. 





ಮೇಲಿನ ಯೋಜನೆಗಳಿಗೆ ರಚಿಸಲ್ಪಡುವ ಎಸ್‌.ಪಿ.ವಿ. | ಎಸ್‌.ಪಿ.ವಿ. ರಚನೆ ಮಾಡುವ ಸಂದರ್ಭಗಳಲ್ಲಿ ಅಗತ್ಯವಿರುವ ಪ್ರಾಥಮಿಕ ಶೇರು 
ಗಳಿಗೆ ಪ್ರಾಥಮಿಕ ಶೇರು ಬಂಡವಾಳ ಇತರೆ. ಬಂಡವಾಳ ಮತ್ತು ಭೂ ಸ್ವಾಧೀನ ಪ್ರಕ್ರಿಯೆ ಏನಾದರೂ ಒಳಗೊಂಡಲ್ಲಿ ಅದಕ್ಕೆ ತಗಲು 
ಅಂದಾಜು / ವಾಸ್ತವಿಕ ವೆಚ್ಚವನ್ನು ಸರ್ಕಾರದಿಂದ ಭರಿಸಲು ಕೋರಿದೆ. 














2012-13ನೇ ಸಾಲಿನಲ್ಲಿ ರೂ. 100.00 ಲಕ್ಷಗಳನ್ನು ಲೆಕ್ಕ ಶೀರ್ಷಿಕೆ 2851-00-102-0-68 (Plan) Resource support to KSFC 100- 
Financial Assistance / Relief (Plan) ಯಿಂದ ಲೆಕ್ಕ ಶೀರ್ಷಿಕೆ 2851-00-102-0-69 (059) (Plan) Modernization Technology / Training 059- 
Other Expenses ಪುರ್ನವಿನಿಯೋಗ ಮಾಡಿ ಅನುದಾನವನ್ನು ಬಿಡುಗಡೆ ಮಾಡುವಂತೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ: 
ಸರ್ಕಾರಿ ಆದೇಶ ಸಂಖ್ಯೆ: ಸಿಐ 41 ಎಸ್‌ಪಿಐ 2013(ಪಿ), ಬೆಂಗಳೂರು, ದಿನಾಂಕ: 30.03.2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ, ಕೆ.ಎಸ್‌.ಐ.ಐ.ಡಿ.ಸಿ. ಯಲ್ಲಿ ಸ್ಪೆಷಲ್‌ ಇನ್ವೆಸ್ಟ್‌ಮೆ೦ಂಟ್‌ ರೀಜನ್‌ (8/೧) ಧಾರವಾಡ, ನ್ಯಾಷನಲ್‌ ಇನ್ವೆಸ್ಟ್‌ಮೆಂಟ್‌ 
ಅಂಡ್‌ ಮ್ಯಾನುಫ್ಯಾಕ್ಚರಿಂಗ್‌ ರೋನ್‌ (1/2) ತುಮಕೂರು, ಮಾಡಲ್‌ ಇಂಡಸ್ಟಿಯಲ್‌ ಏರಿಯಾ (ಖಿ) ಹಾಸನ ಯೋಜನೆಗಳನ್ನು ಪಿಪಿಪಿ ಮೋಡ್‌ 
ನಲ್ಲಿ ಅನುಷ್ಠಾನ ಮಾಡಲು ಕೆ.ಎಸ್‌.ಐ.ಐ.ಡಿ.ಸಿ. ಯಲ್ಲಿ ಪ್ರತ್ಯೇಕವಾಗಿ ಇಂಡಸ್ಟ್ರಿಯಲ್‌ ಇನ್ರಾಸ್ಪಕ್ಷರ್‌ ಸೆಲ್‌ ಸ್ಥಾಪಿಸಲು ಆಡಳಿತಾತ್ಮಕ ಮಂಜೂರಾತಿ 
ನೀಡಲಾಗಿದೆ. 


2012-13ನೇ ಸಾಲಿನ ಲೆಕ್ಕಶೀರ್ಷಿಕೆ 2851-00-102-0-69 (059) (Plan) Modernization Technology / Training 059-Other Expenses 
ರಲ್ಲಿ ಕೆ.ಎಸ್‌.ಐ.ಐ.ಡಿ.ಸಿ. ರವರಿಗೆ ರೂ. 100.00 ಲಕ್ಷ (ಒ೦ದು ನೂರು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು NIMZ ತುಮಕೂರು ಸ್ಥಾಪನೆಗೆ ಬಿಡುಗಡೆ 
ಮಾಡಲಾಗಿದೆ. 


ಹಣ ಸ್ವೀಕೃತಿ ರಶೀತಿಯ ಮೇಲೆ ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೆ೦ಗಳೂರು 
ಇವರ ಮೇಲುಸಹಿಯೊಂದಿಗೆ ಖಜಾನೆಯಿಂದ ಹಣ ಪಡೆಯಲು ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಎಸ್‌.ಐ.ಐ.ಡಿ.ಸಿ, ಬೆಂಗಳೂರು ಇವರಿಗೆ ಅನುಮತಿ 
ನೀಡಲಾಗಿದೆ. 


ಹಣ ವೆಚ್ಚ ಮಾಡಿದ ಬಗ್ಗೆ ಹಣ ಬಳಕೆ ಪ್ರಮಾಣ ಪತ್ರವನ್ನು (028107 ೦1/0819) ಆಯುಕ್ತರು, ಕೈಗಾರಿಕಾಭಿವೃದ್ಧಿ ಹಾಗೂ ನಿರ್ದೇಶಕರು, 
ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ವರದಿ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಮರು ಹೊಂದಾಣಿಕೆ ಆದೇಶ ಸಂಖ್ಯೆ: FD 373 BRS 2012, ದಿನಾಂಕ: 28.03.2013ರ ಸಹಮತಿಯ 
ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಿವಶಂಕರ್‌ ನಾಯಕ್‌ .ಎಲ್‌ 
ಪೀಠಾಧಿಕಾರಿ (ತಾಂತ್ರಿಕ ಕೋಶ), 
೧೯634 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೬೯ 





ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ವಿಷಯ: ರಾಜ್ಯದ ಸರ್ಕಾರಿ, ಅನುದಾನಿತ, ಅನುದಾನ ರಹಿತ ಖಾಸಗಿ ಆಯುಷ್‌ ವೈದ್ಯ ಮಹಾವಿದ್ಯಾಲಯಗಳಲ್ಲಿ ಸ್ನಾತಕೋತ್ತರ ಪದವಿ 
ಕೋರ್ಸ್‌ಗಳ ಪ್ರವೇಶಾವಕಾಶ ನಿಯಮಾವಳಿಗಳು-2013ನ್ನು ಪ್ರಕಟಿಸಿ ಜಾರಿಗೆ ತರುವ ಬಗ್ಗೆ. 

ಓದಲಾಗಿದೆ: ನಿರ್ದೇಶಕರು, ಆಯುಷ್‌ ನಿರ್ದೇಶನಾಲಯ, ಬೆ೦ಗಳೂರು ಇವರ ಕಡತ ಸಂಖ್ಯೆ ಆಯುಷ್‌/110/ಅಭಿವೃದ್ಧಿ(1)/2012-13, 
ಪಸ್ತಾವನೆ: 

ಮೇಲೆ ಓದಲಾದ ಏಕಮುಖ ಕಡತದಲ್ಲಿ, ನಿರ್ದೇಶಕರು, ಆಯುಷ್‌ ಇಲಾಖೆ, ಬೆಂಗಳೂರು ಇವರು ಆಯುರ್ವೇದ/ಯುನಾನಿ/ 
ಹೋಮಿಯೋಪತಿ/ಫಾರ್ಮಸಿ/ಫಿಸಿಯೋಥೆರಪಿ/ನರ್ಸಿ೦ಂಗ್‌ ಕಾಲೇಜುಗಳ ಸ್ನಾತಕೋತ್ತರ ಕೋರ್ಸ್‌ಗಳ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಚಾಲ್ತಿಯಲ್ಲಿರುವ 
ನಿಯಮಗಳೆಲ್ಲವೂ ಕಾರ್ಯಕಾರಿ ಆದೇಶಗಳಾಗಿರುತ್ತವೆಂದೂ, ಪ್ರಸ್ತುತ ರಾಜ್ಯದಲ್ಲಿನ ಕೆಲವೊ೦ದು ಖಾಸಗಿ ವೈದ್ಯ ಮಹಾವಿದ್ಯಾಲಯಗಳಲ್ಲಿ ಪ್ರಕೃತಿ ಚಿಕಿತ್ಸೆ 
ಮತ್ತು ಯೋಗ ವಿಷಯದಲ್ಲಿ ಸ್ನಾತಕೋತ್ತರ ಕೋರ್ಸ್‌ ಪ್ರಾರಂಭಿಸಲು ಸಂಯೋಜನೆಯನ್ನು ನೀಡಲಾಗಿದ್ದು, ಈ ಕೋರ್ಸ್‌ಗಳಿಗೆ ಸ್ನಾತಕೋತ್ತರ ಪದವಿ 
ಪರೀಕ್ಷೆಯನ್ನು (ಪಿಜಿಇಟಿ) ನಡೆಸಬೇಕಾಗಿರುತ್ತದೆಂದು ತಿಳಿಸುತ್ತಾ, ಪ್ರಸ್ತುತ ಆಯುರ್ವೇದ ಮತ್ತು ಹೋಮಿಯೋಪತಿ ಸ್ನಾತಕೋತ್ತರ ಪದವಿ ಪ್ರವೇಶಕ್ಕೆ 
ಸಂಬಂಧಿಸಿದಂತೆ ಜಾರಿಯಲ್ಲಿರುವ ಸರ್ಕಾರಿ ಆದೇಶ ಸಂಖ್ಯೆ:ಆಕುಕ 18 ಪಿಟಿಡಿ 2006, ದಿನಾಂಕ:19.01.2006ರಲ್ಲಿ ಎಂ.ಫಾರ್ಮ, ಎಂ.ಎಸ್ಸಿ (ನರ್ಸಿಂಗ್‌) 
ಮತ್ತು ಫಿಸಿಯೋಥೆರಪಿ ಶಿಕ್ಷಣಕ್ಕೆ ಸಂಬಂಧಿಸಿದ ಪ್ರವೇಶಕ್ಕೂ ಅನ್ವಯಿಸಿ ರೆಗ್ಯೂಲೇಷನ್‌ ಹೊರಡಿಸಿರುವುದರಿಂದ ಹಾಗೂ ಇದರಲ್ಲಿ ಈ ಹಿಂದಿನ 
ನಿಯಮಗಳನ್ನು 60008 ಮಾಡದೇ ಇರುವುರಿಂದ ಆಯುಷ್‌ ಸ್ನಾತಕೋತ್ತರ ಪದವಿ ಪವೇಶಾತಿಗೆ ಸಂಬಂಧಿಸಿದಂತೆ ಒಂದು Comprehensive 
Regulation ಹೊರಡಿಸುವ ಅಗತ್ಯತೆಯ ಹಿನ್ನೆಲೆಯಲ್ಲಿ ಆಯುಷ್‌ ನಿರ್ದೇಶಕರು ರಾಜೀವ್‌ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಬೆಂಗಳೂರು 
ಇಲ್ಲಿನ ಪರಿಣಿತರೊಂದಿಗೆ ಸಮಾಲೋಚಿಸಿ, ಆಯುಷ್‌ ಸ್ನಾತಕೋತ್ತರ ಪದವಿ ಪ್ರವೇಶಾತಿಗೆ ಸಂಬಂಧಿಸಿದಂತೆ ಕರಡು ರೆಗ್ಯೂಲೇಶನ್‌ ತಯಾರಿಸಿ ಸರ್ಕಾರದ 
ಅನುಮೋದನೆಗಾಗಿ ಕಳುಹಿಸಿರುತ್ತಾರೆ. 


ಆಯುಷ್‌ ನಿರ್ದೇಶಕರು, ಆಯುಷ್‌ ಸ್ನಾತಕೋತ್ತರ ಪದವಿ ಪ್ರವೇಶಕ್ಕೆ ಸಂಬಂಧಿಸಿದಂತೆ ತಯಾರಿಸಿ ಕಳುಹಿಸಿದ್ದ ಕರಡು ನಿಯಮಾವಳಿಗಳನ್ನು 
ಸಂಸದೀಯ ವ್ಯವಹಾರ ಮತ್ತು ಶಾಸನಾ ರಚನಾ ಇಲಾಖಾವತಿಯಿ೦ದ ಪರಿಶೀಲನೆಗೊಳಪಡಿಸಿದೆ ಹಾಗೂ ಆಯುರ್ವೇದ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ 
ಹಾಗೂ ಹೋಮಿಯೋಪತಿ ಸ್ನಾತಕೋತ್ತರ ಪದವಿ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಪಿಜಿಇಟಿ ನಿಯಮಾವಳಿಗಳು-2013ನ್ನು ಪ್ರಕಟಪಡಿಸಿ, ಜಾರಿಗೆ ತರಲು 
ನಿರ್ಧರಿಸಿದೆ. ಆದುದರಿಂದ ಈ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ:ಆಕುಕ 227 ಪಟಿಡಿ 2012, ಬೆಂಗಳೂರು, ದಿನಾಂಕ:18.03.2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಜ್ಯದ ಸರ್ಕಾರಿ, ಅನುದಾನಿತ ಹಾಗೂ ಅನುದಾನರಹಿತ ಖಾಸಗಿ ಆಯುಷ್‌ ವೈದ್ಯ 
ಮಹಾವಿದ್ಯಾಲಯಗಳಲ್ಲಿನ ಸ್ನಾತಕೋತ್ತರ ಕೋರ್ಸ್‌ಗಳ ಪ್ರವೇಶಾವಕಾಶ ನಿಯಮಾವಳಿಗಳು-2013ನ್ನು ಈ ಆದೇಶಕ್ಕೆ ಲಗತ್ತಿಸಿರುವ ಅಧಿಸೂಚನೆ 
ಯಲ್ಲಿರುವಂತೆ 2013-14ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುವಂತೆ ಪ್ರಕಟಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎನ್‌. ಹರಿಣಿಯಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ (ಭಾರತೀಯ ವೈದ್ಯ ಪದ್ಧತಿ) 


HEALTH AND FAMILY WELFARE SECRETARIAT 
No. HFW 227 PTD 2012 Bangalore, dated 18-03-2013. 
NOTIFICATION 


In exercise of the powers conferred by sub-section (1) of section 14 of the Karnataka Educational Institutions (Prohibition of 
Capitation Fee) Act, 1984 (Karnataka Act 37 of 1984), the Government of Karnataka hereby makes the following rules, namely:- 


RULES 


1. Title and commencement.- (1) These rules may be called the Admission to post graduate degree courses in Ayurveda, 
Yoga, Naturopathy and Homoeopathy Rules, 2013. 


(2) They shall come into force from the date of their publication in the official Gazette. 


(3) They shall apply for candidates for admission to the post graduate degree courses in Ayurveda, Yoga and Naturopathy 
and Homoeopathy. 


2. Definitions.- In these rules, unless the context otherwise requires,- 


a) ‘Admission Centre’ means, the centre at which selection ೩೧೮ allotment of Government seats in 
various Post-Graduate Degree Courses in Ayurveda, Yoga and Naturopathy and Homoeopathy, including 
Government seats in deemed to be university in Karnataka are made through centralized Counseling; 

b) ‘Agency means The Rajiv Gandhi University of Health Sciences, Karnataka, the body for holding Common 
Entrance Test through Admission centre. 

c) ‘Ayush' means Ayurveda, Yoga and Naturopathy and Homoeopathy; 

d) ‘Ayurveda, Yoga & Naturopathy and Homoeopathy colleges’ means the Colleges offering Ayurveda, Yoga & 
Naturopathy and Homoeopathy Post-Graduate Degree Courses in institution owned and managed by 
Government or Aided or Private Un-Aided institution or Deemed to be Universities in the State; 


೧೧೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





e) ‘Candidate’ means, an applicant to the Common Entrance Test seeking admission to a seat in Post Graduate 
Degree Course in Ayush; 

1) ‘Casual vacancy’ means, unfilled, surrendered, forfeited, newly added seat available after completion of the 
Admission round seat selection; 

9g) ‘Committee’ means, the Common Entrance Test Committee specified under rule 6; 

h) “Deemed to be University Colleges” means any Institution or College declared as “Deemed to be 
University” by University Grants Commission and located in the State of Karnataka offering Post - Graduation 
degree Courses in Ayurveda, Yoga and Naturopathy, and Homoeopathy; 

i) ‘Entrance Test means, the Common Entrance Test conducted by the “AGENCY’ under these rules for 
admission to the Post Graduate Degree courses in Government colleges or Government seats in Aided or Private 
Un-Aided colleges or Deemed Universities Offering Ayurveda, Yoga and Naturopathy and Homoeopathy 
Courses in the State of Karnataka; 

1) ‘Government Seats’ means, all the seats available in Post-Graduate Degree courses in Ayurveda, Yoga & 
Naturopathy, and Homoeopathy Courses in Government Colleges and such extent of seats as may be notified by 
the State Government as Government seats in Aided or Private Un-Aided or Deemed University Colleges; 

k) “In service Candidates’ means persons belonging to Department of AYUSH working in the Teaching & 
Physicians cadre of Karnataka State Civil Services; 

I) ‘Institution’ means, any institution or college imparting education in Ayush post graduate courses recognized by 
the Government of Karnataka and affiliated to the Rajiv Gandhi University of Health Sciences, Karnataka and 
includes Deemed university Colleges offering Post - Graduate Degree Course in Ayurveda, Yoga and 
Naturopathy, and Homoeopathy, as mutually agreed upon for being filled up by it in accordance with these rules; 

m) ‘Intake’ means, the sanctioned strength of a course in an institution as fixed by the competent authority for 
such intake. 

n) ‘Merit means the Merit as determined under rule 7.6; 

0) ‘Post Graduate degree courses’ means Post Graduate courses in Ayurveda, Yoga and Naturopathy and 
Homoeopathy namely:- 

(a) M.D. M.S. in Ayurveda. 

(b) M.D. in Naturopathy and Yogic Sciences. 

(c) M.D. in Homeopathy Courses. 

(d) Any other Post Graduate degree or diploma courses as may be notified by the State Government from 
time to time. 

p) ‘Seat Matrix’ means, statements showing college-wise, course-wise and category-wise break-up of seats as 
notified by Government for the each academic year; 

q) ‘University means, the Rajiv Gandhi University of Health Sciences. 


3. Entrance Test.- The Agency shall conduct Entrance Test under these rules for the purpose of determining the eligibility 
and preparation of merit list of candidates for admission to Government seats in Post Graduate degree Courses including In-Service 
category candidates. 


4. Eligibility.- A candidate who fulfill the following criteria shall be eligible to appear for the Entrance Test, namely :- 


VI. 


He is a citizen of India; 

He has studied and passed in the courses leading to the award of Bachelor degree in Ayush specified in clause (iv) 
below in colleges recognized by Central Council of Indian Medicine (CCIM) or Central Council of Homoeopathy (CCH) 
and Government of India and affiliated to any University established by Law and located in Karnataka State; or 
Candidate must be of the Karnataka origin who had studied Bachelor's degrees specified in clause (iv) below in colleges 
outside the State of Karnataka recognized by Central Council of Indian Medicine or Central Council of Homoeopathy 
and Government of India and affiliated to any University established by Law in India; 

Explanation: "Candidate of Karnataka origin means who or his parents (Father or Mother) has been a resident of 
Karnataka State for a period of not less than ten years and who produce a domicile certificate from the concerned 
Tahasildar to that effect. 

Minimum qualification for admission to Post Graduate degree courses.- In case of,- 

A. ForMD and MS (Ayurveda).- He/she has a BAMS Degree 

B. For MD (Yoga and Naturopathy).- He/she has a BNYS Degree 

C. For MD (Homoeopathy).- He/she has ೩ BHMS Degree 

The Candidate must not have attained the age of 45 years as on the last date fixed for submission of application to Post 
Graduate Degree Entrance Test, 

The Candidates who have completed or are completing compulsory rotatory internship on or before last date fixed for 
application to entrance test; 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೭೧ 





VIL. A Candidate, who is already holding or perusing a Post-Graduate Degree in any specialty of AYUSH System shall 
not be eligible to appear for the test regarding admission to any Post- Graduate Degree Course: 
Provided that, the requirements mentioned under rule 4 (1) (iii) shall not applicable in the case of,- 


(a) The children of serving or retired employees of All India Services, Karnataka cadre of the State Government who had served 
or are serving outside the State during the period the candidate had been studying from the first standard till the 
commencement of the first year of the course leading to the degree in the qualifying examination, to the extent of the period of 
such service outside the state. 


(0) Children of Central Government employees and employees of Central or State Government undertaking or Joint Sector 
working continuously in Karnataka for at least three years as on the 30th April of that year. 


(c) Children of Central Government employees and employees of Central or State Government undertakings or Joint Sector 
undertaking working as on the 30th April of that year outside the state where such employee had.- 


|. declared to the respective Government Organization a place in Karnataka as his home town and 


Il. studied for not less than five years between the First Standard and SSLC or equivalent examination in any educational 
institution in Karnataka run or recognized by the State Government. 


(d) The children of Members of Parliament elected from the Karnataka to the extent of 176 period of being a Member of 
Parliament during the period of the child’s study in New Delhi from the First Standard to the qualifying examination during his 
tenure as Member of Parliament. 


(6) The children of serving Defence Personnel or Ex-servicemen whose address at the time of joining the Defence Service is in 
Karnataka. 


Note: The candidates claiming any of the exemption specified above shall produce such certificates as specified by the committee 
for claiming such exemption. 


5. Reservation in favour of certain categories.- (1) Seats shall be reserved in favour of persons belonging to Scheduled Caste and 
Scheduled Tribes and other Backward classes(Category |, IIA, IIB, IIA and 118) to such extent as may be notified by the State 
Government under Article 15 (4) of the constitution. Seats shall also be reserved in favour of physically handicapped to the extent 
specified in sub rule (2). Seats shall also be reserved to such extent specified in rule 11 sub-rule(2) of in favour of in service candidates. 


(b) In-service quota, there shall be distribution of seats among physically disabled, SC, ST, category | and General Merit 
categories only. 


(c) In case persons claiming reservation, failed to produce caste or income and category certificates issued by the Tahasildhar 
shall result in forfeiture of his claim for reservation and he shall be considered as a candidate belonging to General Merit Category only. 


(2) Minimum Criteria for Physically Disabled Candidates.- The minimum percentage of marks for eligibility for admission to 
Post Graduate Ayush courses shall be 45% for persons with locomotory disability. 3% seats of the annual sanctioned intake capacity 
shall be filled up by candidates with locomotory disability of lower limbs between 50% to 70%: 


Provided that, in case of any seat in 3% quota remains unfilled on account of non availability of eligible candidates with 
locomotory disability then such unfilled seat shall be filled up by persons with locomotory disability of lower limbs between 40% to 50% - 
In case no persons with above disability is available the said seats may be filled by General Category candidates. 


(b) Candidates with Physical Disability ranging above 40% shall produce a Medical Certificate issued by Chairman, State 
Disability Board or any equivalent authority of State of Karnataka in the field of concerned disability along with the application form for 
the entrance test. Candidates suffering from hearing disability shall obtain and produce a BSER (Brain Stem Evoked Response) 
Audiometry Report from National Institute of Mental Health and Neurosciences (NIMHANS) / Manipal Hospital / Government Speech 
and Hearing Institute, Lingarajapuram, Bangalore. At the time of counseling, the candidates required to appear for verification before a 
Committee comprising of the Registrar of the University, Bangalore, as the Chairman and three specialists from the department of 
Orthopaedics, Ophthalmology and Ear, Nose and Throat (ENT). The Medical Board shall examine the candidate and certify the 
percentage of disability and the decision of the Medical Board shall be final. For the purpose of this proviso, persons with the disability 
shall have the same meaning assigned to it in the ‘Persons with Disabilities (Equal Opportunities, Protection of Rights and Participation) 
Act 1995 (Central Act 1 of 1995). The candidates with disability of less than 40% shall not be eligible for claiming a seat under Physically 
Disabled Category. The candidates selecting seat under Physical disability quota are ineligible to select a seat in the first round of 
counseling. 


(c) Medical committee for verification of physically disabled candidates.- Subject to provisions of these rules, there shall 
be Medical Committee for verification of Physically disabled candidates, consists of the following, namely:- 





1 Assistant Commissioner of Disabilities member 


Government of Karnataka 





2 Joint Director, Department of AYUSH member 





3 Professor of Orthopedics member 

















೧೧೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 

















4 Professor of Ent member 
5 Professor of Ophthalmologist member 
6 Registrar, RGUHS chairman 














NOTE:(1) The Physically Disabled candidates who fail to appear before the committee on the day fixed for verification shall not be 
eligible for selection of a seat under Physically Disabled quota. 


(2) “The Seats under Physically disabled quota shall be allotted to eligible physically disabled candidates on inter-se-merit basis 
considering marks obtained in the entrance examination, based on the seats notified by the Government of Karnataka’. 


6. Entrance Test Committee.- (1) Subject to provisions of these rules, there shall be a Entrance Test Committee consisting 
of the following, namely:- 















































1 The Vice Chancellor, Rajiv Gandhi University of Health Sciences, Bangalore. Chairman 
2 The Principal Secretary to Government, Department of Health and Family Welfare or his ಚು 
nominee not below the rank of Deputy Secretary to Government. 
3 The Director, Department of AYUSH. Member 
4 The Joint Director, Department of AYUSH (Medical Education), Bangalore Member 
5 The Principal, Government Ayurveda Medical College, Bangalore. Member 
6 One Principal of Minority Ayurveda College nominated by the State Government Member 
7 One Principal, Non- minority Ayurveda college nominated by the State Government Member 
8 The Principal, Government Yoga and Naturopathy College, Mysore Member 
9 One Principal, Yoga and Naturopathy College of Private Institutions nominated by the Member 
state Government 
10 | The Principal, Government Homoeopathic Medical College, Bangalore Member 
11 One Principal, Minority Homeopathic College nominated by the State Government Member 
12 | One Principal, Non-Minority Homeopathic college nominated by the Chairman Member 
13 | The Registrar (Evaluation), Rajiv Gandhi University of Health Sciences, Bangalore Member 
14 | The Registrar, Rajiv Gandhi University of Health Sciences, Bangalore Member Secretary 














(2) The Comnittee shall decide from time to time the following matter relating to the Entrance Test, namely:- 


(a) 
(0) 
(0) 
(0) 
(6) 


6 


(೧) 


giving wide publicity through the print media about the Entrance test; 

determination of the Centre for Conducting the Entrance Test; 

determination of date and time and detailed procedures for conducting the Entrance Test, 
fixation of the date of announcement of results; 


fixation of the application or Examination fee, to meet the expenditures relating to the conduct of Entrance Test and 
subsequent spot selection process up to the issue of the seat allotment order; 


fixation of separate fee for various items of optional services which may be offered by the University relating to the 
Entrance Test; 


the procedure for payment of remuneration for works conducted with regard to the Entrance Test; 


the preparation and approval of merit list of the Entrance Test for Admission to Post-graduate courses in Ayurveda, 
Yoga & Naturopathy, and Homoeopathy. 


the general guidelines or directions to be issued in regard to all matters connected with the conduct of the Entrance 
Test; 


appointment of Chief Superintendent, Deputy Chief Superintendents and other staff for conduct of Entrance Test in 
each Test Centre; 


such other matters as may be decided by the Entrance Test Committee from time to time; 
the duties of the Chief Superintendents and other staff; 


in all matters pertaining to the conduct of entrance test, the decision of the Entrance Test committee shall be final 
subject to revision by the Government; 


the procedure and for payment of remuneration for works connected with the Entrance test. 


(3) the Vice-Chancellor shall preside over all the meetings of the Comnmittee and in his absence, ೩ member nominated by him 
shall be the Chairman. 


(4) the Vice-Chancellor shall have power to entrust printing of brochures, application forms, admission tickets and etc., 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೭೩ 





(5) the Vice-Chancellor shall arrange for confidential printing of question papers and transport of the same to exam centers. 


(6) the Member-—Secretary shall be responsible for implementation of decision of the Committee pertaining to the conduct of 
Entrance Test. 


(7) the cost of application form and the registration fee for the entrance test shall be as fixed by the committee from time to 
time. The amount so collected shall be deposited in any of the nationalized bank by opening an account in the name of the committee. 
The Chairman and Member Secretary shall be authorized to operate such account on behalf of the committee to meet the expenses 
incurred in connection with the conduct of entrance test and counseling or allotment of seats by the selection committee. 

(8) the Member Secretary shall be responsible to maintain the records of all the proceedings and the resolutions of the 
meetings convened by the committee in a separate register kept for the purpose. 

(9) the accounts of income and expenditure connected with the entrance test shall be audited by the State Accounts 
Department within three months after the announcement of results of the entrance test and it shall send a copy of such audit report for 
the approval of the Government. 

7. Conduct of Entrance Test.- (1) Date, Time, place and etc.. 

(a) Date of Entrance Test shall be as fixed by the entrance test committee from time to time. 

(b) Place of entrance test shall be at Bangalore or such other place as may be determined by the Committee. 

(c) Biometrics Verification- Candidates intending to take the Post Graduate Entrance Test shall be required to undergo 
Biometric verification; (i) during the test; (ii) during centralized counseling for seat selection; (iii) at the college level during 
the admission process in order to ensure fairness to the merited students and to eliminate fraudulent attempts. Any 
mismatch at any stage shall automatically result in disqualification of the candidate and he shall not be permitted to 
participate in any further process of seat selection and admission to PG course. Further, impostors are liable for criminal 
prosecution 


(d 


Ro 


Syllabus.- The Syllabus content shall, ordinarily, be equal to the syllabus and books prescribed for Under-graduate 
courses as per Regulations of Central Council of Indian Medicine/Central Council of Homoeopathy or Government of 
Karnataka and the Rajiv Gandhi Universities of Health Sciences. 


(2) Duration, Nature of Question Paper and Answer Sheet.- (1) The Entrance Test shall be conducted in English;- 


(ii) There shall be one Question Paper (booklet) of three hours duration consisting of 100 Multiple Choice Questions. There 
shall be four versions of the question paper booklet and therefore Serial Number of question differs from version to 
version; 


(11) Questions shall be multiple choice types, each having one best response out of four alternatives; 
(iv) Each question carries one mark. Correct answer shall be awarded -one mark. no negative valuation; 
(/) The key answer considered shall be most appropriate answer only. 


(3) Notification of answers and self assessment.- (1) Immediately after the entrance exam, the Optical Marks Recognition 
Sheet (OMRS) is to be scanned in presence of the committee. The scanned images shall be hosted on the website then the Key 
Answers of test questions shall be notified on the website of the University as per the Calendar of Events. 


(ii) Since the candidates may have the copy of OMR sheet, for self assessment comparing with the key answers notified on the 
website. 


(4) Challenging of Key answers.- (i) The candidate may challenge maximum of 05 notified keys answers. The candidate 
willing to challenge the keys answers shall remit the fee of rupees one thousand per each question through Demand Draft. 


(ii) All challenges shall be scrutinized by subject experts, whose decision in the matter shall be final. A sum of rupees five 
hundred shall be refunded per question, only to candidates whose challenge succeeds. 


(5) Retotalling.- (i) The candidates may apply for re-totaling and verification of marks. The candidate willing to apply for re- 
totaling shall remit a fee of rupees two thousand through Demand Draft in person. No authorized representatives are entertained. 


(ii) All OMR Sheets shall be scrutinized by the Committee and its decision in the matter shall be the final. Fee shall not be 
refunded. 


(6) Computation of result criteria.- (1) The minimum eligibility marks for admission to PG Course in respect of- 


|. General category shall be 50% in Post Graduate Entrance Test- AYUSH (PGET-AYUSH) for “GM” and 40% in PGET for 
candidates belongs to “SC, ST & OBC”. 


Il. 45% in PGET-AYUSH for PH candidates with locomotory disability of lower limbs between 40% to 70%. 
Ill. Merit list shall be prepared on the basis of marks secured in PGET-AYUSH. 


IV. If candidates have secured equal marks in PGET-AYUSH the merit shall be determined, who has taken less attempts in 
Under Graduate (UG) course. 


೧೧೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





V. |! candidates have secured equal marks in PGET-AYUSH and has taken equal number of attempts in UG, then merit shall be 
determined on the basis of total marks secured in UG degree. 


VI. If candidates have secured equal marks in PGET-AYUSH, and has taken equal number of attempts in UG and has secured 
equal percentage of total marks in UG then merit shall be determined based on the final year marks in UG degree. 


(7) Counseling for allotment of seats.- (a) the calendar of events and all other details of counseling for selection of seat 
process shall be notified by Agency. No individual intimation will be sent to the candidates. The candidate shall personally appear for 
the seat selection through counseling. 


(b) Availability of seats in different courses and colleges.- (i) Details of the precise number of seats in different courses and 
colleges, their classification and category wise reservation shall be announced by the University after receiving the communication 
from the Government. The seat matrix is prepared by following vertical and Horizontal reservation policies. 

(1) Subjects shall be arranged in the alphabetical order, the colleges offering post graduate courses shall also be arranged 
alphabetically within the categories of the Government colleges, aided colleges, Private Un-Aided colleges and Deemed to be 
Universities colleges. 

(iii) From the year 2013-14 onwards fresh roaster (General) shall be started and shall be continued in future years and the 
subject wise roaster shall be discontinued. The previous year roaster point shall not be carried forward in the current year. 


8. Procedure for Conducting of Counseling.- (A) First Round.- (i) The first round of counseling for entrance of candidates 
shall be conducted for those who have qualified in the Entrance Test. 


(ii) For the In - Service candidates, the first round of counseling shall be conducted for the candidates who have qualified in 
the entrance Test. 


(iii) The seats shall be allotted according to the seat matrix issued by the Government of Karnataka with the category wise 
seals. 


(B) Second Round and Decategorized or casual vacancy Round.- (i) For any unfilled seats of the first round and the 
surrendered seats after the first round, the second round of counseling shall be conducted. If any seats reserved for in service quota 
remains unfilled after second round it shall be transferred to the General Merit category candidates and shall be filled in the de- 
categorized casual vacancy round. 


(ii) For any unfilled seats of the first round and the surrendered seats after the first round and the unfilled seats of the in-service 
quota taken together shall be categorized and shall be offered during second round of counseling for Entrance Test candidates, 
followed by de-categorized casual vacancy round of counseling. 


9. Forfeiture of seats selected.- (1) Every candidate including in-service candidate shall pay a sum of rupees fifty thousand 
to the Government in case he takes allotment order during counseling and fails to join the course. 


(2) All the selected candidates (except in-service candidates), at the time of admission shall furnish a bond on a stamped paper 
of Rupees 100/- binding himself/herself to pay a sum of rupees fifty thousand along with entire stipendiary amount received 
by him/her in the event of leaving the course before its successful completion. 


(3) All the selected in-service candidates, at the time of admission shall furnish a bond in the form no.19 specified in KCSRs on 
stamp paper of value of rupees one hundred binding himself/herself to pay a sum of rupees fifty thousand as penalty in the 
event of his/her leaving the course before its completion and shall also be debarred for three years from appearing for 
Entrance Test. All the selected in-service candidates at the time of admission shall furnish a bond to the effect that they 
shall be rendering service in the Government for a minimum period of ten years or till the attainment of superannuation 
whichever is earlier, failing which the amount spent on him for course shall be recovered from him. 

(4) The Government shall be the competent authority to sanction the deputation of Government servants for higher studies of 
specialized training. If Government servant who has been deputed for higher studies or Specialized had not shown 
sufficient progress in the studies or had failed to complete the course in proper time it may terminate the period of 
deputation and direct the Government servant to refund or recover from him the entire expenditure incurred on his 
deputation including the salary and studied paid for the period of deputation and extension of time if any. Granted for 
completion of higher study or specialized training. 

(5) Every candidate shall pay the remaining period course fee to the Government/Aided/Un-Aided/Deemed to be University 
colleges in the event he leaving the course before its completion. Provided that in case of an in-service candidate, the 
amount equal to the fee for remaining period of course shall be recovered from the salary of such in-service candidate. 

10. Malpractice: Any candidate indulging in mal-practice in any sort shall be viewed seriously and punished and also is liable 
for criminal proceedings. the committee can make guidelines in this regard. 


11. Minimum criteria for In-Service candidates.- (1) The in-service Candidates shall have to fulfill the following conditions; 
namely.- 


a) Itis mandatory for the in-service candidates to appear for the entrance test. 


b) The applications shall be verified and forwarded by the concerned Heads of Departments i.e. Director of 
AYUSHI/ Heads of Autonomous Institutions / Heads of Boards and Corporations. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೭೫ 





c) The Head of the Departments shall forward the applications of only such candidates who fulfill all the criteria 
mentioned in the application form. 


d) Advance copies from candidates shall not be entertained. 
(2) In-Service Candidates shall furnish the following informations, namely,- 
Whether they have been deputed to any postgraduate degree courses earlier by the Government. 


Whether any enquiry is pending against him. 


(a) 

(b) 

(c) Whether he is under suspension / unauthorized absence. 

(d) The In-Service candidates shall fulfill the minimum eligibility criteria prescribed in these rules for others candidates. 
(6) 


Out of the total number of seats in each Specialty, 30% of the seats shall be reserved for In-Service Teaching, Non- 
Teaching, and Candidates from other cadre. 


Provided that, if no candidate is selected in Teaching, Non-Teaching and candidates from other cadre, then such seats shall 
be added to the seats set apart under General Merit Category. 


(f) As Post Graduate Course is not available in Government Homoeopathy and Government Unani Medical Colleges, 
the In-Service Candidates / Doctors working in AYUSH Department are entitled to join any college/Institution 
offering Post Graduate Course on their own option without being entitled to claim refund of fee or deputation to the 
college to which he has opted to join. 


(6) Reservation of seats for In-Service Candidates :- Orders issued by the Government from time to time regarding 
Reservation of seats for Candidates belonging to SC and ST and Other Categories shall be complied. 


12. Procedure for selection of In-Service candidates for admission,- The procedure for selection of In-Service 
candidates for admission post graduation courses in AYUSH is as follows, namely:- 


(i) No in-service candidate shall be eligible for admission under these rules,- 


a.Unless he has put in not less than five years of regular service in the concerned department as on last date of application. 
b.Unless he has satisfactorily completed the prescribed period of probation. 


(1) No in-service candidate shall be eligible for admission to Post Graduate Degree course in any subject other than the Specialty 
in which he is working. 


(iii) An in-service candidate who is already holding a Post Graduate Degree in any Specialty shall not be eligible for admission to 
any other Post Graduate Degree 


(iv) An in-service candidate who is studying in any Post-Graduate Degree course shall not be eligible for admission under these 
rules. 


(v) No candidate who is above forty five years as on the last date fixed for receipt of application shall be eligible for admission. 


(vi) In addition to the above, in-service doctors shall furnish the information sought in the application form and heads of the 
departments shall verify and forward the applications to the concerned entrance test conducting agency 


(vii) Incomplete and incorrect applications are liable for rejection. No changes shall be entertained after the submission of 
application. 


(viii) Advance copies from in-service candidates shall not be entertained. 


(ix) The In-service candidates shall produce a declaration as given below along with the application form i.e., | solemnly and 
sincerely affirm that the information furnished by me in this form are true and correct. 


13. Admission of selected candidates.- (1) The selected candidates shall get themselves admitted to the colleges allotted 
within the dates notified by the committee, failing which their selection shall stand automatically cancelled. However, the admission 
shall be provisional and subject to the approval by the University. 

(2) The Principals of respective colleges shall also verify the original certificates of selected candidates before admitting them 
to the courses. 

(3) No request for change of subjects or courses or colleges (Migration Transfer) shall be entertained by the Comnmittee after 

publication of the list under these Regulations. 

(4) No Migration Transfer shall be permitted at the Post Graduation level from One Specialization to another Specialization 


14. Determination of fees.- The fee for the courses under these rules for Government seats shall be fixed by notification by 
Government. The fee in respect of management seats shall be determined by the Government by notification. Different rate of fee may 
be fixed for different categories of students and different categories of institution. Any college aggrieved by such determination may 
appeal to the Government within thirty days from the date of such notification. 


15. Reconciliation meeting Regarding Un filled and Un allotted seats.- After the closing date for Allotment is over, and 
conciliation meeting regarding the number of unfilled and un-allotted seats, the management of Aided, Un-Aided and Deemed 
University Colleges are entitled to fillup the same under the management Quota with prior permission from the Director, Department of 
AYUSH, Bangalore. The Seats leftover in the Government Colleges, If any shall be filled by The Director, Dept of AYUSH. 


೧೧೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





16. Penalty for false and incorrect statements.- Where an applicant has furnished any false and incorrect statement in the 
application or where the affidavit filed by him or the certificate furnished by him contains any false or incorrect statement, the 
application shall be liable for rejection and his selection for admission to the Post- Graduate Degree course shall be cancelled 
after providing a reasonable opportunity to explain by the Entrance Test Comnittee. 

17. Repeal and savings.- The existing Admission Rules for selection of Candidates to Post Graduate Degree Courses at 
Government College of Indian Medicine in Karnataka issued vide ಅ.0. No. HFW 352 PIM 1992, Bangalore Dated 04-08-1992 and the 
Corrigendum, issued to the above said rules and also the subsequent amendments to the said rules and the Admission to Post 
Graduate Ayurveda, Yoga & Naturopathy and Homoeopathy Courses in Government/Aided and Private Un-Aided Ayurveda, Yoga & 
Naturopathy and Homoeopathy Colleges, Regulations-2006 issued vide ಆ.0೦. No. Aakuka 18 PTD 2006, Bangalore Dated 

19-01-2006 and the subsequent amendment to the above said rules is so far as it pertains to Ayurveda, Yoga, Naturopathy and 
Homeopathy Post Graduate Courses admission is concerned are hereby repealed. 


Provided that the said repeal shall not affect the previous operation of the above said rules or anything duly done or 
suffered there under or effect any right, liability or obligation acquired, accrued or incurred under the said rules. 


By Order and in the name of the Governor of Karnataka, 
K.N. HARINIYAMMA 
PR.668 Under Secretary to Government 
S/C.100 Health and Family Welfare Department (IMD & Co-ordination) 


COMMERCE & INDUSTRIES SECRETARIAT 
Sub: Conversion of Purchase Tax on Sugarcane into Interest free Loan for the year 2012-13- Reg. 
Read: 1. Government Order No.CI/140/FMI/71, dated 06.06.1973. 
2. Letter No.RFD/CR-05/2007-08, dated 04-01-2013, from Commissioner of Commercial Taxes, Bangalore 
3. Letter No.RFD/CR-05/2007-08, dated 31-01-2013, from Commissioner of Commercial Taxes, Bangalore 
PREAMBLE: 


In the Government order read at Sl.No.1 above, sanction has been accorded for conversion of purchase tax dues from sugar 
factories into interest free loan and it shall be recovered over a period of five years, after the expiry of the first ten years (concessional 
period) in equal annual installments to be paid before 30" September each year. 


The Commissioner of Commercial Taxes in his letter read at (2) above, has sent a proposal for providing a sum of Rs. 
20,92,81,813/- (Rupees Twenty crores, ninty two lakhs, eighty one thousand eight hundred and thirteen only) for conversion of 
purchase tax on sugarcane into interest free loan in respect of the following 6 sugar factories. 


























(In Rupees) 
Sl. Name of the Sugar Factory Year Purchase Tax of Purchase Tax of Co- 
No. Private Sugar Factory operative Sugar Factory 
1 M/s. Mahatma Gandhi Sahakari Sakkare 2011-12 - 2,38,50,485-00 
Kharkhane, Balki 
2 The Krishna Sahakari Sakkare Kharkhane, 2011-12 - 1,40,17,696-00 
Athani 
3 M/s. N.S.L. Sugars Lid., Koppa, Maddur 2011-12 5,34,11,185-00 - 
Taluk, Mandya 
4 M/s. Gem Sugars Ltd., 2011-12 5,66,83,369-00 - 
Kundaragi, Bagalkot 
Head Office: Bangalore 
5 M/s. Godavari Bio- refineries Ltd., 2011-12 4,63,30,016-00 - 
Sameerwadi, Mudhol Tq., Bagalkot District 
6 M/s. Venkateshwara Power Project Ltd., 2011-12 1,49,89,062-00 - 
Bedikehal, Chikkodi Tq., 
Total 17,14,13,632-00 3,78,68,181-00 























The Commissioner of Commercial Taxes in his letter read at (3) above, has further sent a proposal for providing a sum of Rs. 
9,41,44,842/- (Rupees Nine Crores Forty One Lakhs, Forty Four Thousand and eight hundred forty two only) for conversion of purchase 
tax on sugarcane into interest free loan in respect of the following sugar factory. 











Sl. No. Name of the Sugar Factory Year Purchase Tax 
1 M/s. Nirani Sugars 2010-11 3,08,81,407-00 
Mudhol Taluk, Bagalkot District 2011-12 6,32,63,435-00 

Total 9,41,44,842-00 




















ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೭೭ 





A Provision of Rs.25.00 crores has been made in the current year’s Budget for the purpose of conversion of purchase tax on 
sugar cane into interest free loan. 
The Proposal has been examined in detail. Hence, the following order. 
GOVERNMENT ORDER NO.CI 238 SGF 2012, BANGALORE, DATED: 27-03-2013 
Government are pleased to accord sanction and release a sum of Rs. 24,01,63,220-00 (Rupees Twenty four crores, one 


lakh, sixty three thousand, two hundred twenty only) towards conversion of purchase tax on sugar cane into interest free loan to the 
following 8 sugar factories : 






































(In Rupees) 
Sl. No. Name of the Sugar Factory Year Co-operative Sugar Private Sugar Factory 
Factory 
1 M/s. Mahatma Gandhi Sahakari Sakkare 
10120579, Balkhi 2011-12 2,38,50,485-00 - 
M/s Krishna Sahakari Sakkare Kharkhane, Athani | 2011-12 1,40,17,696-00 - 
M/s. N.S.L. Sugars Lid., Koppa, Maddur, Mandya | 2011-12 - 5,34,11,185-00 
4 M/s. Gem Sugars Lid., 
Kundaragi, Biligi Taluk, Bagalkot District, 2011-12 5 5,66,83,369-00 
Head Office: Bangalore 
5 M/s. Godavari Bio- refineries Ltd., Bagalkote 
2011-12 - 4 16- 
Sameerwadi, Mudhol Tq., Bagalkot District 0 193,30,018-00 
6 M/s. Venkateshwara Power Project Ltd., 
Bedikehal, Chikkodi Ta., LE 445,538,908 
7 M/s. Nirani Sugars 2010-11 - 
ಹ 3,08,81,407-00 
Mudhol Taluk, Bagalkote District 
3,78,68,181-00 20,22,95,039-00 
Total for 2 Co-operative Sugar Factories and 7 Private Sugar 24,01,63,220-00 
Factories: 

















The funds shall be debited as loan in respect of Co-operative Sugar factories and Private sugar factories to the head of account 
6860-04--190-1-16 Conversion of Purchase Tax into Interest Free Loan (Plan) -394 Loans and equal amount shall be taken as receipt 
under head of account 0040-00-102-0-01Sales Tax by contra entry as receipt from the concerned Sugar factories towards purchase tax 
on sugar cane. This is only a book adjustment and there is no cash outgo involved. 


The Principal Accountant General(A&E) Bangalore, is requested to carry out necessary adjustments as indicated above in the 
books of account for 2012-2013. 


This order is issued with the concurrence of the Finance Department, vide its Note No. FD 268/Exp-1/13, dated 27-03-2013. 
By Order and in the name of the Governor of Karnataka, 
T. PARAMESWARAPPA 
Desk Officer (Sugar) 
PR.629 Commerce & Industries Department. 


ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 


ವಿಷಯ: ದಿ ಮೈಸೂರು, ಷುಗರ್‌ ಕಂಪನಿ ಲಿಮಿಟೆಡ್‌, ಮಂಡ್ಯ ಈ ಕಾರ್ಪಾನೆಗೆ ಬಂಡವಾಳ ಕೆಲಸಗಳ ಹೂಡಿಕೆಗಾಗಿ ಹಣ 
ಬಿಡುಗಡೆ ಮಾಡುವ ಬಗ್ಗೆ 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 58 ಎಸ್‌ಜಿಎಫ್‌ 2012, ದಿನಾ೦ಕ 08-06-2012 
2) ಸರ್ಕಾರದ ಆದೇಶ ಸಂಖ್ಯೆ: ಸಿಐ 08 ಎಸ್‌ಜಿಎಫ್‌ 2011, ದಿನಾಂಕ 8-10-2012 


3) ವ್ಯವಸ್ಥಾಪಕ ನಿರ್ದೇಶಕರು, ಮೈಸೂರು ಸಕ್ಕರೆ ಕಾರಾನೆ (ನಿ), ಇವರ ಪತ್ರ ಸಂಖ್ಯೆ: MD:DO:BLR:48:2013, 
ದಿನಾಂಕ 01-02-2013 


|. 


ಟ್ಟ 


ಸಾವನೆ: 


ಮೇಲೆ (1 ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ 08-06-2012 ರಲ್ಲಿ ದಿ ಮೈಸೂರು, ಷುಗರ್‌ ಕಂಪನಿ ಲಿಮಿಟೆಡ್‌, ಮಂಡ್ಯ, ಈ 
ಕಾರ್ಪಾನೆಗೆ 2012-13ನೇ ಸಾಲಿನಲ್ಲಿ ಲೆಕ್ಕಶೀರ್ಷಿಕೆ “4860-04-190-1-00 (Plan)-211-Investment for Capital works of MYSUGAR” ಇದರಡಿ 
ಒದಗಿಸಿರುವ ಅನುದಾನ ₹3000.00 ಲಕ್ಷಗಳ ಪೈಕಿ ₹1500.00 ಲಕ್ಷಗಳನ್ನು ಬಂಡವಾಳ ವೆಚ್ಚಕ್ಕಾಗಿ ಬಿಡುಗಡೆ ಮಾಡಲಾಗಿರುತ್ತದೆ. ಮೇಲೆ (2) ರಲ್ಲಿ 
ಓದಲಾದ ಸರ್ಕಾರದ ಆದೇಶ ದಿನಾಂಕ 08-10-2012 ರಲ್ಲಿ ದಿ ಮೈಸೂರು, ಷುಗರ್‌ ಕಂಪನಿ ಲಿಮಿಟೆಡ್‌, ಮಂಡ್ಯ, ಇದರ ಸಹ-ವಿದ್ಯುತ್‌ ಘಟಕ 
ಸ್ಥಾಪನೆಗಾಗಿ ಮತ್ತು ಶುಗರ್ಸ್‌ ಗೋಡೌನ್‌ ಕಟ್ಟಲು ಹುಡ್ಕೋ ಸಂಸ್ಥೆಯಿಂದ ಪಡೆಯಲಾಗಿದ್ದ ₹5726.16 ಲಕ್ಷಗಳ ಮರುಪಾವತಿಗೆ ಸಂಬಂಧಿಸಿದಂತೆ ಹುಡ್ಕೋ 


೧೧೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಸಂಸ್ಥೆಯು ನೀಡಿರುವ ೦7೨5 016 ನಂತೆ ದಿನಾಂಕ 30-06-2012 ಮತ್ತು ದಿನಾಂಕ 30-09-2012 ರ ಅಂತ್ಯಕ್ಕೆ ಅಸಲು ಮತ್ತು ಬಡ್ಡಿ ಸೇರಿ ಒಟ್ಟು 
₹622.46 ಲಕ್ಷಗಳನ್ನು ಹುಡ್ಕೋ ಸಂಸ್ಥೆಗೆ ಪಾವತಿಸುವ ಸಲುವಾಗಿ ಬಿಡುಗಡೆ ಮಾಡಲಾಗಿರುತ್ತದೆ. 


ಮೇಲೆ (3) ರಲ್ಲಿ ಓದಲಾದ ವ್ಯವಸ್ಥಾಪಕ ನಿರ್ದೆಶಕರು, ದಿ ಮೈಸೂರು, ಷುಗರ್‌ ಕಂಪನಿ ಲಿಮಿಟೆಡ್‌, ಮಂಡ್ಯ, ಇವರ ದಿನಾಂಕ 01-02-2013 ರ 
ಪತ್ರದಲ್ಲಿ ಈ ಕೆಳಗಿನಂತೆ ಹಣ ಬಿಡುಗಡ ಮಾಡಲು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 


ಇ ff) 





1 | ಡಿಸೆಂಬರ್‌ 2012 ರ ಅಂತ್ಯದ ಹುಡ್ಕೋ ಸಾಲ ಮರುಪಾವತಿಗಾಗಿ ₹ 3.08 ಕೋಟಿ 





2 | ರೈತರ ಕಬ್ಬು ಬಾಕಿ ಪಾವತಿಗಾಗಿ ₹5.70 ಕೋಟಿ 





3 | ಮಾರ್ಚ್‌ 2012 ಅಂತ್ಯದ ಹುಡ್ಕೋ ಸಾಲ ಮರುಪಾವತಿಗಾಗಿ ಪೂರಕ 
ಅಂದಾಜು 1 ರಡಿ 


₹5.00 ಕೋಟ 

















ಒಟ್ಟು ₹ 13.78 ಕೋಟಿ 





ವ್ಯವಸ್ಥಾಪಕ ನಿರ್ದೇಶಕರು, ದಿ ಮೈಸೂರು, ಷುಗರ್‌ ಕಂಪನಿ ಲಿಮಿಟೆಡ್‌; ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ 2012-13ನೇ 
ಆಯವ್ಯಯದಲ್ಲಿ ಕಾರ್ಪಾನೆಗೆ ಒದಗಿಸಿರುವ ₹ಔ000.00 ಲಕ್ಷಗಳ ಪೈಕಿ ಬಿಡುಗಡೆಗೆ ಬಾಕಿ ಇರುವ 877.54 ಲಕ್ಷಗಳ ಪೈಕಿ 307.60 ಲಕ್ಷಗಳನ್ನು ಹುಡ್ಕೋ 
ಸಂಸ್ಥೆಗೆ 3ನೇ ತ್ರೈಮಾಸಿಕ (ಡಿಸೆಂಬರ್‌ 2012) ಅಂತ್ಯದ ಸಾಲ ಮತ್ತು ಬಡ್ಡಿ ಮರುಪಾವತಿಗಾಗಿ ಬಿಡುಗಡೆಗೊಳಿಸುವ ಆದೇಶವನ್ನು ಪ್ರತ್ಯೇಕವಾಗಿ 


[a] 
ಹೊರಡಿಸಿದೆ ಹಾಗೂ ಕಾರಾನೆಯ ಬಂಡವಾಳ ವೆಚ್ಚಕ್ಕಾಗಿ 569.94 ಲಕ್ಷಗಳನ್ನು ಬಿಡುಗಡೆಗೊಳಿಸಿ ಕೆಳಕಂಡ ಆದೇಶವನ್ನು ಹೊರಡಿಸಿದೆ. 


ಸರ್ಕಾರದ ಆದೇಶ ಸಂಖ್ಯೆ ಸಿಐ 58 ಎಸ್‌ಜಿಎಫ್‌ 2012, ಬೆಂಗಳೂರು ದಿನಾಂಕ : 07-02-2013 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ದಿ ಮೈಸೂರು, ಷುಗರ್‌ ಕಂಪನಿ ಲಿಮಿಟೆಡ್‌, ಮಂಡ್ಯ, ಈ ಕಾರ್ಪಾನೆಗೆ 2012-13ನೇ 
ಸಾಲಿನ ಲೆಕ್ಕಶೀರ್ಷಿಕೆ “4860-04-190-1—00-211-Investments (೧1೩೧)” ಇದರಡಿ ಒದಗಿಸಿರುವ ಅನುದಾನದಿಂದ 8569.94 ಲಕ್ಷಗಳನ್ನು (ಐದು ನೂರ 
ಅರವತ್ತೊಂಭತ್ತು ಲಕ್ಷ ತೊಂಭತ್ನಾಲ್ಕು ಸಾವಿರ ರೂಪಾಯಿಗಳು ಮಾತ್ರ) ಬಂಡವಾಳ ವೆಚ್ಚಕ್ಕಾಗಿ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 


ಹಣ ಸೆಳೆಯುವ ಅಧಿಕಾರಿಯು ಸಹಾಯಕ ನಿರ್ದೇಶಕರು (ಹೆಚ್‌.ಆರ್‌.ಡಿ. ಆಡಳಿತ ಮತ್ತು ಇಎಂ) ಜಿಲ್ಲಾ ಕೈಗಾರಿಕಾ ಕೆಂದ್ರ ಮಂಡ್ಯ, ಆಗಿದ್ದು 
ಸದರಿಯವರು ಹಣ ಸೆಳೆಯುವ ಬಿಲ್ಲನ್ನು ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಬೆ೦ಗಳೂರು ಇವರ ಮೇಲು ಸಹಿಯೊಂದಿಗೆ 
ಖಜಾನೆಗೆ ಸಲ್ಲಿಸಬೇಕು. 


ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 3 ವೆಚ್ಚ-1/3, ದಿನಾಂಕ: 02-02-2013 ರಲ್ಲಿ ನೀಡಿರುವ ಸಹಮತಿಯನ್ವಯ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರಿ ಹೆಸರಿನಲ್ಲಿ 
ಟಿ.ಪರಮೇಶ್ಚರಪ್ಪ 
ಪೀಠಾಧಿಕಾರಿ (ಸಕ್ಕರೆ) 
೧೯೧.620 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಕಾರ್ಮಿಕ ಸಚಿವಾಲಯ 
ವಿಷಯ: ರಾಜ್ಯ ಶಿಶಿಕ್ಷು ಪರಿಷತ್ತನ್ನು ಪುನರ್‌ ರಚಿಸುವ ಬಗ್ಗೆ 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ಕಾಇ 323 ಇಟಿಐ 2009 ದಿನಾಂಕ 21/10/2009 
2) ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ಇವರ ಪತ್ರ ಸಂಖ್ಯೆ 
ಉತಇ/ತರಬೇತಿ/ಶಿಶಿಕು-1/ವಿವ-54/2012-13 ದಿನಾಂಕ 31/0/2012 


ಪ್ರಸ್ತಾವನೆ: 
ಮೇಲೆ(1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ರಾಜ್ಯ ಶಿಶಿಕ್ಷು ಪರಿಷತ್ತನ್ನು ಮೂರು ವರ್ಷಗಳ ಅವಧಿಗೆ ಪುನರ್‌ ರಚಿಸಿ ಆದೇಶ 
ಹೊರಡಿಸಲಾಗಿತ್ತು. 
ಮೇಲೆ(2)ರಲ್ಲಿ ಓದಲಾದ ಆಯುಕ್ತರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ ರವರ ಪತ್ರದಲ್ಲಿ ರಾಜ್ಯ ಶಿಶಿಕ್ಷು ಪರಿಷತ್ತಿನ ಅವಧಿಯು ದಿನಾಂಕ 
29/10/2012 ಕ್ಕೆ ಅಂತ್ಯಗೊಳ್ಳಲಿದ್ದು ಇದನ್ನು ದಿನಾಂಕ 30/10/2012 ರಿಂದ ಮುಂದುವರೆಸುವ ಉದ್ದೇಶದಿಂದ ಪರಿಷತ್ತನ್ನು ಪುನರ್‌ ರಚಿಸಲು 
ಪ್ರಸ್ತಾಪಿಸಿರುತ್ತಾರೆ. ಆದ್ದರಿಂದ ಶಿಶಿಕ್ಷು ತರಬೇತಿ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಟಾನಗೊಳಿಸುವ ಉದ್ದೇಶದಿಂದ ರಾಜ್ಯ ಶಿಶಿಕ್ಷು ಪರಿಷತ್ತನ್ನು 


ಪುನರ್‌ ರಚಿಸಿ ಸರ್ಕಾರಿ ಆದೇಶವನ್ನು ಹೊರಡಿಸುವಂತೆ ಕೋರಿರುತ್ತಾರೆ. 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ನ೦ತರ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರಿ ಆದೇಶ ಸಂಖ್ಯೆ ಕಾಇ 391 ಇಟಿಐ 2012 ಬೆಂಗಳೂರು, ದಿನಾಂಕ: 20/03/2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಶಿಶಿಕ್ಷು ಪರಿಷತ್ತನ್ನು ಈ ಕೆಳಕಂಡ ಸದಸ್ಯರೊಂದಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಮೂರು ವರ್ಷಗಳ ಅವಧಿಗೆ ಪುನರ್‌ ರಚಿಸಿ ಆದೇಶ ಹೊರಡಿಸಲಾಗಿದೆ. 





1, ಮಾನ್ಯ ಕಾರ್ಮಿಕ ಮತ್ತು ರೇಷ್ಮೆ ಸಚಿವರು, ಕರ್ನಾಟಕ ಸರ್ಕಾರ, ಬೆ೦ಗಳೂರು ಅಧ್ಯಕ್ಷರು 















































































































































ಭಾಗ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೭೯ 
ರಾಜ್ಯ ಸರ್ಕಾರದ ಪ್ರತಿನಿಧಿಗಳು 
2 ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು ಉಪಾ ಸ್ಯಕ್ಷರು 
3 | ಆಯುಕ್ತರು/ಪದ ನಿಮಿತ್ತ ರಾಜ್ಯ ಶಿಶಿಕ್ಷು ಸಲಹೆಗಾರರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ಬೆ೦ಗಳೂರು ಸದಸ್ಯ ಕಾರ್ಯದರ್ಶಿ 
4 | ಪ್ರಧಾನ ಕಾರ್ಯದರ್ಶಿಗಳು, ಹಣಕಾಸು ಇಲಾಖೆ, ಕರ್ನಾಟಕ ಸರ್ಕಾರ, ಬೆ೦ಗಳೂರು ಸದಸ್ಯರು 
5 | ಪ್ರಧಾನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಬೆ೦ಗಳೂರು ಸದಸ್ಯರು 
6 | ಪ್ರಧಾನ ಕಾರ್ಯದರ್ಶಿ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು ಸದಸ್ಯರು 
7 | ಪ್ರಧಾನ ಕಾರ್ಯದರ್ಶಿ, ಕಾನೂನು ಇಲಾಖೆ, ಕರ್ನಾಟಕ ಸರ್ಕಾರ, ಬೆ೦ಗಳೂರು ಸದಸ್ಯರು 
8 | ಕಾರ್ಯದರ್ಶಿ, ಯೋಜನಾ ಇಲಾಖೆ, ಕರ್ನಾಟಕ ಸರ್ಕಾರ, ಬೆ೦ಗಳೂರು ಸದಸ್ಯರು 
9 | ಶ್ರೀ. ಎಂ.ಲಗುಮಯ್ಯ, ಬಿನ್‌ ಮುನಿಸಾದಪ್ಪ, ಕಾವ್ಯ ನಿಲಯ, ಬೋಧನ ಹೊಸಹಳ್ಳಿ, ಸಮೇತನಹಳ್ಳಿ ಅಂಚೆ, | ಸದಸ್ಯರು 
ಹೊಸಕೋಟೆ ತಾಲ್ಲೂಕು, ಬೆಂಗಳೂರು-67 (ಪರಿಶಿಷ್ಟ ಜಾತಿ) ಮೊಬೈಲ್‌ — 94485 64484. 
10 | ಶ್ರೀ.ಟಿ. ಬಸವಯ್ಯ, ಬಿನ್‌ ಲೇಟ್‌ ತಿಮ್ಮಯ್ಯ, ಕಿಲಾರಿ ಪೇಟೆ, ಹೊಸಕೋಟಿ ಟೌನ್‌ (ಪರಿಶಿಷ್ಟ ಪಂಗಡ) (ಮೊ) | ಸದಸ್ಯರು 
9343797361 
ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು 
1 | ಮಹಾ ನಿರ್ದೇಶಕರು, ಉದ್ಯೋಗ ಮತ್ತು ತರಬೇತಿ ಇಲಾಖೆ, ನಿರ್ದೇಶನಾಲಯ, ನವದೆಹಲಿ ಇವರು ಅಥವಾ ಪ್ರತಿನಿಧಿಗಳು ಸದಸ್ಯರು 
2 | ಪ್ರಾದೇಶಿಕ ನಿರ್ದೇಶಕರು, ರೀಜನಲ್‌ ಡೈರೆಕ್ಟೋರೇಟ್‌ ಆಫ್‌ ಎಂಪ್ಲಾಯ್‌ಮೆಂಟ್‌ ಅಂಡ್‌ ಟೈನಿಂಗ್‌, ಹೈದರಾಬಾದ್‌ ಸದಸ್ಯರು 
ತಾಂತ್ರಿಕ ಶಿಕ್ಷಣ ಮಂಡಳಿಯ ಅಥವಾ ಬೋರ್ಡ್‌ನ ಇಬ್ಬರು ಪ್ರತಿನಿಧಿಗಳು 
1 | ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆ೦ಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
2 | ಕಾರ್ಯದರ್ಶಿ, ತಾಂತ್ರಿಕ ಶಿಕ್ಷಣ ಇಲಾಖೆಯ ಪರೀಕ್ಷಾ ಮಂಡಳಿ, ಬೆ೦ಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
ಸಾರ್ವಜನಿಕ ಉದ್ದಿಮೆಗಳ ಉದ್ಯೋಗದಾತರು / ಪ್ರತಿನಿಧಿಗಳು 
1 | ಟ್ರೈನಿಂಗ್‌ ಮ್ಯಾನೇಜರ್‌, ಬಿ.ಹೆಚ್‌.ಇ.ಎಲ್‌. ಮೈಸೂರು ರಸ್ತೆ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
2 | ಟೈನಿಂಗ್‌ ಮ್ಯಾನೇಜರ್‌, ಬೆಸ್ಕಾಂ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
3 ಮ್ಯಾನೆಜಿಂಗ್‌ ಡೈರೆಕ್ಟರ್‌, ಜಿ.ಟಿ.ಟಿ.ಸಿ. ಬೆ೦ಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
4 | ಟ್ರೈನಿಂಗ್‌ ಮ್ಯಾನೇಜರ್‌, ಬಿ.ಇ.ಎಂ.ಎಲ್‌., ಬಿ.ಇ.ಎಂ.ಎಲ್‌. ನಗರ, ಕೆ.ಜಿ.ಎಫ್‌ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
5 | ನಿರ್ದೇಶಕರು, ಇಂಡಸ್ಟ್ರೀಯಲ್‌ ಟೈನಿಂಗ್‌ ಸೆಂಟರ್‌, ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ, ಆನಂದ ರಾವ್‌ ಸರ್ಕಲ್‌, | ಸದಸ್ಯರು 
ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು 
6 | ಟೈನಿಂಗ್‌ ಮ್ಯಾನೇಜರ್‌, ಬಿ.ಇ.ಎಲ್‌. ಜಾಲಹಳ್ಳಿ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
7 | ಟೈನಿಂಗ್‌ ಮ್ಯಾನೇಜರ್‌, ಮೈಸೂರು ಕಾಗದ ಕಾರ್ಪಾನೆ, ಭದ್ರಾವತಿ ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
8 | ಡಿ.ಜಿ.ಎಂ. ಟೈನಿಂಗ್‌ ಅಂಡ್‌ ಡೆವೆಲಪ್‌ಮೆಂಟ್‌, ಎಂ.ಆರ್‌.ಪಿ.ಎಲ್‌, ಮಂಗಳೂರು ಅಥವಾ ಇವರ ಪ್ರತಿನಿಧಿಗಳು ಸದಸ್ಯರು 
9 | ಟೈನಿಂಗ್‌ ಮ್ಯಾನೇಜರ್‌, ಹೆಚ್‌.ಎ.ಎಲ್‌. ಟ್ರೈನಿಂಗ್‌ ಸೆಂಟರ್‌, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
ಖಾಸಗಿ ಸಂಸ್ಥೆಗಳ ಉದ್ಯೋಗದಾತರ ಪ್ರತಿನಿಧಿಗಳು 
1 | ಟೈನಿಂಗ್‌ ಮ್ಯಾನೇಜರ್‌, ಟೊಯೋಟಾ ಕಿರ್ಲೋಸ್ಕರ್‌ ಮೋಟಾರ್‌ ಕಂಪನಿ, ಜಿಗಣಿ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು. ಸದಸ್ಯರು 
2 | ಟೈನಿ೦ಗ್‌ ಮ್ಯಾನೇಜರ್‌, ವೋಲ್ವೋ ಇಂಡಿಯಾ ಪ್ರೈ ಲಿಮಿಟೆಡ್‌, ಬಾಗೇಮನೆ ಟಕ್‌ ಪಾರ್ಕ್‌, ಸಿ.ವಿ ರಾಮನ್‌ ನಗರ, | ಸದಸ್ಯರು 
ಬೆ೦ಗಳೂರು-560023 ಅಥವಾ ಅವರ ಪ್ರತಿನಿಧಿಗಳು. 
3 | ಜನರಲ್‌ ಮ್ಯಾನೇಜರ್‌, ಬಾಷ್‌, ಆಡುಗೋಡಿ, ಬೆಂಗಳೂರು ಅಥವಾ ಪ್ರತಿನಿಧಿ ಸದಸ್ಯರು 
4 | ಟ್ರೈನಿಂಗ್‌ ಮ್ಯಾನೇಜರ್‌, ಕೆನ್ನಾಮೆಟಲ್‌ ವಿಡಿಯಾ ಇಂಡಿಯಾ ಲಿಮಿಟೆಡ್‌, ತುಮಕೂರು ರಸ್ತೆ, ಬೆಂಗಳೂರು ಅಥವಾ ಅವರ | ಸದಸ್ಯರು 
ಪ್ರತಿನಿಧಿಗಳು 
5 | ಟೈನಿಂಗ್‌ ಮ್ಯಾನೇಜರ್‌, ತಾಜ್‌ ವೆಸ್ಟಂಡ್‌ ಹೋಟೆಲ್‌, ರೇಸ್‌ ಕೋರ್ಸ್‌ ರಸ್ತೆ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
6 | ಟೈನಿಂಗ್‌ ಮ್ಯಾನೇಜರ್‌, ಜಿ.ಕೆ.ಟೈರ್ಸ್‌ ಲಿ., ಕೆ.ಆರ್‌.ಎಸ್‌. ರಸ್ತೆ, ಮೈಸೂರು ಸದಸ್ಯರು 
7 | ಜನರಲ್‌ ಮ್ಯಾನೇಜರ್‌(ಹೆಚ್‌.ಆರ್‌.ಡಿ) ವಿ.ಎಸ್‌.ಟಿ. ಬಿಲ್ದರ್ಸ್‌ ಅಂಡ್‌ ಟ್ರಾಕ್ಟರ್ಸ್‌, ವೈಟ್‌ಫೀಲ್ಡ್‌ ರಸ್ತೆ ಬೆಂಗಳೂರು ಅಥವಾ ಅವರ | ಸದಸ್ಯರು 
ಪ್ರತಿನಿಧಿಗಳು 
8 | ಶ್ರೀ. ಮೈಲಪ್ಪ ಕೆ.ಗೌಡ ಬಿನ್‌ ಲೇಟ್‌ ಕೆ.ಶಿವಪ್ಪ ಗೌಡ, ನಿರ್ದೇಶಕರು, ರೀಚ್‌ ಮ್ಯಾನೇಜ್‌ಮೆಂಟ್‌ ಸಲ್ಯೂಷನ್ಸ್‌, ನಂ.2254, 2ನೇ | ಸದಸ್ಯರು 
ಮಹಡಿ, ಸ್ಪರ್ಲಿಂಗ್‌ ಪಾರ್ಕ್‌ ಅಪಾರ್ಟ್‌ಮೆಂಟ್‌ ಎದುರು, ಕೊಡಿಗೇಹಳ್ಳಿ ಮುಖ್ಯ ರಸ್ತೆ ಸಹಕಾರ ನಗರ, ಬೆಂಗಳೂರು-560 092. 
9 | ಶ್ರೀ. ದೇವರಾಜ್‌ ಬಿನ್‌ ಮುನಿವೆಂಕಟಪ್ಪ ಮ್ಯಾನೇಜರ್‌-ಹೆಚ್‌ಆರ್‌, ಕಾರ್ಗಿಲ್‌ ಇಂಡಿಯಾ ಪೈವೇಟ್‌ ಲಿಮಿಟೆಡ್‌, ನಂ.99, ಓ | ಸದಸ್ಯರು 








ಫಾರ್ಮ್‌, ಹೂಡಿ, ವೈಟ್‌ಫೀಲ್ಡ್‌ ರೋಡ್‌, ಬೆ೦ಗಳೂರು-66, ಮೊಬೈಲ್‌ : 9945240140 














೧೧೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





ಕೈಗಾರಿಕ ಮತ್ತು ಕಾರ್ಮಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನುಭವ ಮತ್ತು ವಿಷಯ ಜ್ಞಾನ ಅರುವ ವ್ಯಕ್ತಿಗಳು 





























1 | ಕಾರ್ಯದರ್ಶಿಗಳು, ಸ್ಕಿಪ್‌ ಸ್ಕಿಲ್‌ ಫಾರ್‌ ಪ್ರೋಗ್ರೇಸ್‌, ಮ್ಯೂಸಿಯಂ ರಸ್ತೆ ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
2 | ಛೇರ್‌ಮನ್‌, ಇನ್ಸ್‌ಸ್ಟಿಟ್ಯೂಟ್‌ ಆಫ್‌ ಇಂಜಿನಿಯರ್ರ್‌ ವಿಧಾನ ವೀಧಿ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
3 | ಪ್ರೆಸಿಡೆಂಟ್‌, ಎ.ಐ.ಟಿ.ಯು.ಸಿ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
4 | ಪ್ರೆಸಿಡೆಂಟ್‌, ಬಿ.ಎಂ.ಎಸ್‌, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
5 | ಛೇರ್‌ಮನ್‌, ಕಾನ್‌ಫೆಡರೇಷನ್‌ ಆಫ್‌ ಇಂಡಿಯನ್‌ ಇನ್ಸ್‌ಸ್ಟಿಟ್ಯೂಟ್‌, ಮಣಿಪಾಲ್‌ ಸೆಂಟರ್‌, ಬೆಂಗಳೂರು ಅಥವಾ ಅವರ | ಸದಸ್ಯರು 
ಪ್ರತಿನಿಧಿಗಳು 
6 ಅಧ್ಯಕ್ಷರು, ಎಫ್‌.ಕೆ.ಸಿ.ಸಿ.ಐ. ಕೆಂಪೇಗೌಡ ರಸ್ತೆ, ಬೆಂಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
7 | ನಿರ್ದೇಶಕರು, ವೃತ್ತಿ ಶಿಕ್ಷಣ ಇಲಾಖೆ, ಬೆ೦ಗಳೂರು ಅಥವಾ ಅವರ ಪ್ರತಿನಿಧಿಗಳು ಸದಸ್ಯರು 
8 | ಶ್ರೀ. ಡಿ.ಹೆಚ್‌.ರವೀ೦ದ್ರನಾಥ್‌ ಬಿನ್‌. ಹನಮ೦ತರಾಯ, ದೊಡ್ಡಹುಲ್ಲೂರು, ಹೊಸಕೋಟೆ ತಾಲ್ಲೂಕು ಮೊಬೈಲ್‌ - 9611131688 ಸದಸ್ಯರು 
9 | ಶ್ರೀ. ಹೆಚ್‌.ಎಸ್‌. ಮಲ್ಲೇಶ್‌ ಬಿನ್‌ ಲೇಟ್‌ ಶಿವರುದ್ರಯ್ಯ ಎಂ. ಸಿಲ್‌ಟೆಕ್ಸ್‌ ಡೈಯಿಂಗ್‌ ವಿಭಾಗ, ಹೊಸಕೋಟೆ ಇಂಡಸ್ಟ್ರೀಯಲ್‌ | ಸದಸ್ಯರು 














ಏರಿಯಾ, ಪಿಳ್ಳಗುಂಪೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ - 562 114, ಮೊಬೈಲ್‌ — 9740525466 





ಕರ್ನಾಟಕ ನಾಗರಿಕ ಸೇವಾ ನಿಯಮಗಳಿಗೆ ಕಾಲಾನುಕಾಲಕ್ಕೆ ಆದ ತಿದ್ದುಪಡಿಗಳನ್ವಯ ರಾಜ್ಯ ಶಿಶಿಕ್ಷು ಪರಿಷತ್ತಿನ ಅಧಿಕಾರೇತರ ಸದಸ್ಯರುಗಳಿಗೆ 
ಪ್ರಯಾಣ ಭತ್ಯೆ, ದಿನ ಭತ್ಯೆಯನ್ನು ನೀಡಲು ಮಂಜೂರಾತಿ ನೀಡಲಾಗಿದೆ. 

ರಾಜ್ಯ ಶಿಶಿಕ್ಷು ಪರಿಷತ್ತಿನ ಸದಸ್ಯರುಗಳ ಪ್ರಯಾಣ ಭತ್ಯೆ/ದಿನ ಭತ್ಯೆಗಳಿಗೆ ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 2230-ಕಾರ್ಮಿಕ ಮತ್ತು ಉದ್ಯೋಗ- 
02 ಉದ್ಯೋಗ ಮತ್ತು ತರಬೇತಿ-001 ನಿರ್ದೇಶನ ಮತ್ತು ಆಡಳಿತ - 01 ಉದ್ಯೋಗ ಮತ್ತು ತರಬೇತಿ ನಿರ್ದೇಶನಾಲಯ - 2 ಪ್ರಯಾಣ ವೆಚ್ಚಗಳು 
(ಯೋಜನೇತರ) ಅಡಿಯಲ್ಲಿ ಭರಿಸತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಕೆ. ನಾಗರಾಜ 
೧೧.604 ಪೀಠಾಧಿಕಾರಿ, 
5/0.50 ಕಾರ್ಮಿಕ ಇಲಾಖೆ. (ಉದ್ದೋಗ ಮತ್ತು ತರಬೇತಿ) 


ಕಂದಾಯ ಸಚಿವಾಲಯ 


ವಿಷಯ: ಬೆಂಗಳೂರು ನಗರ ಜಿಲ್ಲೆ, ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಕೂಡ್ಲು ಗ್ರಾಮದ 
ಸ.ನಂ. 148 ರಲ್ಲಿ 2-00 ಎಕರೆ ಜಮೀನನ್ನು ಬಾಬು ಜಗಜೀವನರಾಂ ಟ್ರಸ್ಟ್‌ಗೆ ಜಗಜೀವನರಾಂ 
ಭವನ ನಿರ್ಮಾಣ ಮಾಡಲು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ರವರ ಪತ್ರ ಸಂಖ್ಯೆ:ಎಲ್‌ಎನ್‌ಡಿ (ಎ)ಸಿಆರ್‌:73/2-13 
ದಿನಾಂಕ: 28.12.12 


ಪ್ರಸ್ತಾವನೆ: 
ಬಾಬು ಜಗಜೀವನರಾ೦ ಟಸ್ಟ್‌, ಮಹಾಲಕ್ಷ್ಮಿಪುರಂ, ಬೆ೦ಗಳೂರು ಇವರು ದಿನಾ೦ಕ: 22.10.2012ರ ಮನವಿಯಲ್ಲಿ ತಮ್ಮ ಸಂಸ್ಥೆಯು ಬಡತನ 


ರೇಖೆಗಿಂತ ಕೆಳಗಿರುವ ಜನತೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಸ್ಥಾಪನೆಗೊಂಡಿದ್ದು, ಬಾಬು ಜಗಜೀವನರಾಂ ಭವನ ನಿರ್ಮಾಣ ಮಾಡುವ ಸಲುವಾಗಿ 
ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಕೂಡ್ಲು ಗ್ರಾಮದ ಸ.ನಂ.148ರಲ್ಲಿ 4-00 ಎಕರೆ ಜಮೀನನ್ನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


ಮೇಲೆ ಓದಲಾದ ಪತ್ರದಲ್ಲಿ ಜಿಲ್ಲಾಧಿಕಾರಿ, ಬೆ೦ಗಳೂರು ನಗರ ಜಿಲ್ಲೆ ಇವರು ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಕೂಡ್ಲು ಗ್ರಾಮದ 
ಸ.ನಂ.148 ರಲ್ಲಿ ಇತರೆ ಇಲಾಖೆಗಳಿಗೆ ಮಂಜೂರಾದ ನಂತರವೂ ಜಮೀನು ಉಳಿದಿದೆ ಎಂದೂ, ಸಂಸ್ಥೆಯು ಕೋರಿರುವ ಜಮೀನು ಬೆ೦ಗಳೂರು 
ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತಿದ್ದು, ಸದರಿ ಜಮೀನಿನ ಮಾರ್ಗಸೂಚಿ ದರ ರೂ. 150.00 ಲಕ್ಷಗಳಾಗಿದ್ದು, ಮಾರುಕಟ್ಟೆ ದರ ರೂ. 300.00 
ಲಕ್ಷಗಳಾಗಿರುತ್ತದೆ ಎಂದು ವರದಿ ಮಾಡಿರುತ್ತಾರೆ. 

ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್‌ಡಿ 715 ಎಲ್‌.ಜಿ.ಬಿ 2011, ಬೆ೦ಗಳೂರು ದಿನಾಂಕ: 21-02-2013 

ಆನೇಕಲ್‌ ತಾಲ್ಲೂಕು, ಸರ್ಜಾಪುರ ಹೋಬಳಿ, ಕೂಡ್ಲು ಗ್ರಾಮದ ಸ.ನಂ.148 ರಲ್ಲಿ 2.00 ಎಕರೆ ಜಮೀನನ್ನು ಬಾಬು ಜಗಜೀವನರಾಂ ಟ್ರಸ್ಟ್‌ಗೆ 
ಜಗಜೀವನರಾಂ ಭವನ ನಿರ್ಮಾಣ ಮಾಡುವ ಸಲುವಾಗಿ ಕರ್ನಾಟಕ ಭೂಮಂಜೂರಾತಿ ನಿಯಮಗಳ (1969) ನಿಯಮ 19(1) ರನ್ವಯ 30 ವರ್ಷಗಳ 
ಅವಧಿಗೆ ಪ್ರಚಲಿತ ಮಾರುಕಟ್ಟೆ ದರ ರೂ. 300.00 ಲಕ್ಷಗಳ ಶೇಕಡ 10 ರಷ್ಟು ಹಾಗೂ ನಿಯಮಾನುಸಾರ ಇತರೆ ಶುಲ್ಕಗಳನ್ನು ವಿಧಿಸಿ, ಈ ಕೆಳಕಂಡ 
ಷರತ್ತುಗಳಿಗೊಪಟ್ಟು ಗುತ್ತಿಗೆ ಆಧಾರದ ಮೇಲೆ ಮ೦ಜೂರು ಮಾಡಲಾಗಿದೆ. 


1. ಪ್ರಚಲಿತ ಮಾರುಕಟ್ಟೆ ದರದ ಶೇ.10ರಷ್ಟು ವಿಧಿಸಿ ಸದರಿ ಗುತ್ತಿಗೆ ದರವನ್ನು ಪ್ರತಿ ಎರಡು ವರ್ಷಗಳಿಗೊಮ್ಮೆ ಶೇ.10ರಂತೆ ಹೆಚ್ಚಿಸುವ 
ಹಾಗೂ ನಿಯಮಾನುಸಾರ ಇತರೆ ಶುಲ್ಕಗಳನ್ನು ಪಾವತಿಸಕ್ಕದ್ದು. 


2. ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ 
ಅವಧಿಯೊಳಗೆ ಉಪಯೋಗಿಸತಕ್ಕದ್ದು. 


3. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕ ಸಲ್ಲ. 
4. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೮೧ 





5. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ. ಈ 
ಮಂಜೂರಾತಿಯು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 

6. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ, ಗುತ್ತಿಗೆ/ಉಪಗುತ್ತಿಗೆಗೆ 
ನೀಡುವುದಾಗಲೀ, ಅಡಮಾನ, ವರ್ಗಾವಣೆ, ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು. 

7. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು 
ಪರಿಹಾರ ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

8. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 

9. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ 
ಪರವಾನಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ 
ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 

10. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ 
ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 

11. ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ 
ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಉಮಾದೇವಿ 
೧೧.650 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5/0.50 ಕಂದಾಯ ಇಲಾಖೆ(ಭೂಮಂಜೂರಾತಿ-1) 


ಕಂದಾಯ ಸಚಿವಾಲಯ 


ವಿಷಯ : ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸರ್ವೆ ನಂ.21 ರಲ್ಲಿ 3-00 ಎಕರೆ 
ಜಮೀನನ್ನು ವೈ.ಎ.ಎನ್‌ ಚಾರಿಟೆಬಲ್‌ ಟ್ರಸ್ಟ್‌, ಬೆಂಗಳೂರು ಇವರಿಗೆ ಮಂಜೂರು ಮಾಡುವ ಕುರಿತು. 


ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 636 ಎಲ್‌ಜಿಬಿ 2011 ದಿನಾಂಕ; 12/01/2011. 
2. ವೈ.ಎ.ಎನ್‌. ಚಾರಿಟೇಬಲ್‌ ಟ್ರಸ್ಟ್‌ ರವರ ಮನವಿ ದಿನಾಂಕ: 17-12-2012. 


3. ಜಿಲ್ಲಾಧಿಕಾರಿಗಳು, ಬೆ೦ಗಳೂರು ನಗರ ಜಿಲ್ಲೆ, ಬೆ೦ಗಳೂರು ಇವರ ಪತ್ರ ಸಂಖ್ಯೆ: ಎಲ್‌ಎನ್‌ಡಿ(ಎನ್‌ಎ)/ಸಿಆರ್‌/130/ 
2009-10 ದಿನಾ೦ಕ: 17/01/2013. 


4. ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ಇವರ ಪತ್ರ ಸಂಖ್ಯೆ/ಗ್ರಾಅಪ:ಕಾ:136:2012 
ದಿನಾ೦ಕ:28-12-2012. 
ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರಲ್ಲಿನ ಸರ್ಕಾರದ ದಿನಾಂಕ:12/01/2011 ರಲ್ಲಿ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, 
ಹೊಸಹಳ್ಳಿ ಗ್ರಾಮದ ಸರ್ವೆ ನಂ.21 ರಲ್ಲಿನ 4-24 ಎಕರೆ/ಗುಂಟೆ ಜಮೀನನ್ನು ವೈ.ಎ.ಎನ್‌. ಸಂಸ್ಥೆಯವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಪ್ರಚಲಿತ ಮಾರುಕಟ್ಟೆ 
ದರದ ಶೇ.50 ರಷ್ಟು ವಿಧಿಸಿ ಮಂಜೂರು ಮಾಡಲಾಗಿರುತ್ತದೆ. ನಂತರ ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರು ದಿನಾಂಕ: 


07/01/2013 ರ ಆದೇಶದಲ್ಲಿ ಷರತ್ತು ಮತ್ತು ನಿಬಂಧನೆಗಳೊ೦ಂದಿಗೆ ನಿಯಮಾನುಸಾರ ರೂ.57,50,055-00 ಗಳನ್ನು ವಿಧಿಸಿ ಸದರಿ ಸಂಸ್ಥೆಯವರಿಗೆ 
ಮಂಜೂರಾತಿ ಆದೇಶ ನೀಡಿರುತ್ತಾರೆ. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ರಲ್ಲಿ ವೈ.ಎ.ಎನ್‌. ಚಾರಿಟೆಬಲ್‌ ಟ್ರಸ್ಟ್‌ ನವರು ದಿನಾಂಕ: 17-12-2012 ರಂದು ಸರ್ಕಾರಕ್ಕೆ ಮನವಿ 
ಸಲ್ಲಿಸಿ ವೈ.ಎ.ಎನ್‌. ಚಾರಿಟೆಬಲ್‌ ಟ್ರಸ್ಟ್‌ಗೆ ಶಿಕ್ಷಣ ಸಂಸ್ಥೆಯನ್ನು ನಡೆಸುವುದಕ್ಕೊಸ್ಕರ ಬೆ೦ಗಳೂರು ನಗರ ಜಿಲ್ಲೆ, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ 


ಸ.ನಂ.21 ರಲ್ಲಿ 4.24 ಎಕರೆ/ಗುಂಟೆ ಜಮೀನನ್ನು ಮಂಜೂರು ಮಾಡಿದೆ. ಶೈಕ್ಷಣಿಕ ಚಟುವಟಿಕೆ ಈ ವಿಸ್ತೀರ್ಣದ ಜಮೀನು ಸಾಲದಿದ್ದರಿಂದ ಇದೇ ಸರ್ವೆ 
ನಂಬರ್‌ನಲ್ಲಿ 5-00 ಎಕರೆ ಜಮೀನು ಮಂಜೂರು ಮಾಡುವಂತೆ ಕೋರಿರುತ್ತಾರೆ. 


ಜಿಲ್ಲಾಧಿಕಾರಿ, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರು ಮೇಲೆ ಓದಲಾದ ಕ್ರಮ ಸಂಖ್ಯೆ (3) ರಲ್ಲಿನ ದಿನಾಂಕ: 17/01/2013 ರ 
ಪತ್ರದಲ್ಲಿ ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸರ್ವೆ ನಂ.21 ರಲ್ಲಿ 5-00 ಎಕರೆ ಜಮೀನನ್ನು ವೈ.ಎ.ಎನ್‌ 
ಚಾರಿಟೆಬಲ್‌ ಟ್ರಸ್ಟ್‌, ಬೆ೦ಗಳೂರು ಇವರಿಗೆ ಮ೦ಜೂರು ಮಾಡುವ ಬಗ್ಗೆ ವರದಿ ಮಾಡುತ್ತಾ, ಈ ಹಿಂದೆ ಇದೇ ಸರ್ವೆ ನಂಬರಿನಲ್ಲಿ 5-00 ಎಕರೆ 
ಜಮೀನನ್ನು ವೆಂಕಟಾದ್ರಿ ಎಜುಕೇಷನ್‌ ಟ್ರಸ್ಟ್‌ ಇವರಿಗೆ ಮಂಜೂರು ಮಾಡಲು ಪ್ರಸ್ತಾವನೆ ಇದ್ದು ಈ ತನಕ ಮಂಜೂರು ಮಾಡಿಲ್ಲವೆಂಬ ಅಂಶವನ್ನು ಸಹ 
ತಿಳಿಸಿರುತ್ತಾರೆ. 

ಈ ಮಧ್ಯೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ರಾಜ್‌ ಇಲಾಖೆ ಇವರು ಉಲ್ಲೇಖ (4) ರ ಪತ್ರದಲ್ಲಿ 
ಕರ್ನಾಟಕ ಬಯೋಫ್ಯೂಯಲ್‌ ಬೋರ್ಡ್‌ನ ಕಛೇರಿ ಸ್ಥಾಪನೆಗಾಗಿ ಇದೇ ಜಮೀನನ್ನು ಮ೦ಜೂರು ಮಾಡಲು ಕೋರಿರುತ್ತಾರೆ. 


ಜಿಲ್ಲಾಧಿಕಾರಿಗಳು, ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಇವರು ದಿನಾಂಕ: 17/01/2013 ರ ಪತ್ರದಲ್ಲಿ ಪ್ರತಿ ಎಕರೆಗೆ ಮಾರುಕಟ್ಟೆ ಬೆಲೆಯು 
ರೂ.85.00 ಲಕ್ಷಗಳು ಹಾಗೂ ಮಾರ್ಗಸೂಚಿ ಬೆಲೆಯು ರೂ.50.00 ಲಕ್ಷಗಳು ಆಗಿರುತ್ತದೆ ಎಂದು ವರದಿ ಮಾಡಿರುತ್ತಾರೆ. 


ಮೇಲ್ಕಂಡ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಕಂಇ 27 ಎಲ್‌ಜಿಬಿ 2013 ಬೆಂಗಳೂರು, ದಿನಾಂಕ : 21-02-2013. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ, ಬೆ೦ಗಳೂರು ಉತ್ತರ (ಅಪರ) ತಾಲ್ಲೂಕು, ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸರ್ವೆ 


ಮು ಪಂ 


ನಂ.21 ರಲ್ಲಿನ 3-00 ಎಕರೆ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969 ರ ನಿಯಮ 97(4) ರಡಿಯಲ್ಲಿನ ಅವಕಾಶದಂತೆ 


೧೧೮೨ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ೧ 





ಗೋಮಾಳ ಶೀರ್ಷಿಕೆಯಿಂದ ತಗ್ಗಿಸಿ, ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು, 1969, ನಿಯಮ 27 ರಲ್ಲಿನ ಅಧಿಕಾರವನ್ನು ಚಲಾಯಿಸಿ, ವೈ.ಎ.ಎನ್‌ 
ಚಾರಿಟೆಬಲ್‌ ಟ್ರಸ್ಟ್‌ (ರಿ), ಬೆಂಗಳೂರು ಇವರಿಗೆ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾರ್ಗಸೂಚಿ ಬೆಲೆ ಎಕರೆ ಒಂದಕ್ಕೆ ರೂ.50.00 ಲಕ್ಷಗಳ ಶೇ.50 ರಷ್ಟು ದರ ವಿಧಿಸಿ 
ಮಂಜೂರು ಮಾಡಿದೆ. 
ಮುಂದುವರೆದು ಕರ್ನಾಟಕ ಬಯೋಫ್ಯೂಯಲ್‌ ಬೋರ್ಡ್‌ನ ಕಛೇರಿಗಾಗಿ ಕಟ್ಟಡವನ್ನು ನಿರ್ಮಿಸಲು ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್‌ರಾಜ್‌ ಇಲಾಖೆ ಇವರಿಗೆ ಬೆಂಗಳೂರು ಉತ್ತರ (ಅಪರ) ತಾಲ್ಲೂಕು. ಜಾಲ ಹೋಬಳಿ, ಹೊಸಹಳ್ಳಿ ಗ್ರಾಮದ ಸರ್ವೆ ನಂ.21 ರಲ್ಲಿನ 2-00 
ಎಕರೆ ಜಮೀನನ್ನು ಈ ಕೆಳಕಂಡ ನಿಬಂಧನೆಗಳಿಗೊಳಪಟ್ಟು ಉಚಿತವಾಗಿ ಮಂಜೂರು ಮಾಡಿದೆ. 
1. ಮಂಜೂರಾದ ಜಮೀನನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ 
ಅವಧಿಯೊಳಗೆ ಉಪಯೋಗಿಸತಕ್ಕದ್ದು. 
2... ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕದ್ದಲ್ಲ 
3. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 
4. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ ಈ 
ಮಂಜೂರಾತಿಯು ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
5. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ, ಸರ್ಕಾರವು ಸದರಿ ಜಮೀನನ್ನು 
ಪರಿಹಾರ ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 
6. ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂದಿರುಗಿಸತಕ್ಕದ್ದು. 
7. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ 
ಪರವಾನಗಿಗಳನ್ನು ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ 
ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ ಪಾವತಿಸತಕ್ಕದ್ದು. 
8. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ದವಾಗಿದ್ದು, ಸದರಿ ನಿಯಮಗಳ 
ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ 
ಮಂಜೂರಾದ ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 
9. ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ/ಇಲಾಖೆಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ 
ವಾಸ್ತವ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 


ಉಮಾದೇವಿ 
೧೧.667 ಸರ್ಕಾರದ ಅಧೀನ ಕಾರ್ಯದರ್ಶಿ, 
5/0.100 ಕಂದಾಯ ಇಲಾಖೆ(ಭೂಮಂಜೂರಾತಿ-1) 


ತೋಟಗಾರಿಕೆ ಸಚಿವಾಲಯ 


ವಿಷಯ: ಧಾರವಾಡ ಮತ್ತು ಕಲಘಟಗಿ ತಾಲ್ಲೂಕುಗಳ ತಾಳೆಬೆಳೆ ಪದೇಶಾಭಿವ್ನ ೈದ್ಧಿಯನ್ನು ಮೆ: ಗೋದೆಜ್‌ ಆಗೊವೆಟ್‌ ಪೆ 
ಲಿಮಿಟೆಡ್‌, ಬೆಳಗಾವಿ ಸಂಸ್ಥೆಯವರಿಗೆ ವಹಿಸುವ ಬಗ್ಗೆ 


ಪ್ರೈವೇಟ್‌ 


ಓದಲಾಗಿದೆ: 1) ಸರ್ಕಾರದ ಆದೇಶ ಸಂಖ್ಯೆ: ತೋಇ 121 ತೋಸೇಪ 2010 ದಿ.02-07-2010 
2) ತೋಟಗಾರಿಕೆ ನಿರ್ದೇಶಕರ ಪತ ಸಂ:ತೋಇ/ತೋಅನಿ/ತಾಬೆಯೋ/ಸತೋಅ-2/02/2012-13 ದಿನಾಂಕ:15-12-2012 
ಸರ್ಕಾರದ ಆದೇಶ ಸಂಖ್ಯೆ:ತೋಇ 485 ತೋಣಇವಿ 2012 ಬೆಂಗಳೂರು ದಿನಾಂಕ:14-02-2013 


ಮೇಲೆ ಓದಲಾದ ಕ್ರಸಂ: 1ರ ಸರ್ಕಾರದ ಆದೇಶದಲ್ಲಿ ಮೆ: ಗೋದೆಜ್‌ ಆಗೊವೆಟ್‌ ಪ್ರೈವೇಟ್‌ ಲಿಮಿಟೆಡ್‌, ಬೆಳಗಾವಿ ಇವರಿಗೆ ತಾಳೆ ಬೆಳೆ 
ಅಭಿವೃದ್ಧಿ ಯೋಜನೆಯನ್ನು "ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲು ತಾಳೆ ಚಳ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ಪರಿಷ್ಕೃತ ಷರತ್ತು ಮತ್ತು 
ನಿಬಂಧನೆಗಳಿಗೊಳಪಟ್ರು ಬೆಳಗಾವಿ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ದಾ' ಕಾರವಾರ ಮತ್ತು ಯಲ್ಲಾಪುರ ತಾಲ್ಲೂಕುಗಳನ್ನು 
ವಹಿಸಲಾಗಿರುತ್ತದೆ. 


ಮೇಲೆ ಓದಲಾದ ಕ್ರಸಂ: 2ರ ತೋಟಗಾರಿಕೆ ನಿರ್ದೇಶಕರ ಪತದಲ್ಲಿ ತಾಳೆಬೆಳೆಯ ಬೇಸಾಯವನ್ನು ಖಾಯಂ ನೀರಾವರಿ ವ್ಯವಸ್ಥೆ ಇರುವ 
ಅಚ್ಚುಕಟ್ಟು ಪದೇಶದಲ್ಲಿ ಮಾತ್ರ ಕೈಗೊಳ್ಳಬೇಕಾಗಿರುವುದರಿಂದ, ಧಾರವಾಡ ಜಿಲ್ಲೆಯ ಧಾರವಾಡ ಮತ್ತು ಕಲಘಟಗಿ ತಾಲ್ಲೂಕುಗಳಲ್ಲಿ ತಾಳೆ 
ಬೇಸಾಯಕೃ. ೩ಯನ್ನು ಪಾರರಿಭಿಸುವ ಅವಕಾಶಗಳ ಬಗ್ಗೆ ಪರಿಶೀಲಿಸಿ ಸಮೀಕ್ಷೆಯನ್ನು ಕ್ರೈ ಗೊಂಡು ವರದಿಯನ್ನು ಸಲ್ಲಿಸಲು 
ತೋಟಗಾರಿಕೆ ಉಪ ನಿರ್ದೆಶಕರು ಜಿ.ಪಂ.ಧಾರವಾಡ ರವರಿಗೆ ಸೂಚಿಸಲಾಗಿತ್ತು ಅದರಂತೆ ಜ್ಯ ವರು ಧಾರವಾಡ ಮತ್ತು ಕಲಘಟಗಿ 
ತಾಲ್ಲೂಕುಗಳಲ್ಲಿ ಖಾಯಂ ನೀರಾವರಿ ವ್ಯವಸ್ಥೆ ಇರುವ ಸುಮಾರು 450 ಹೆಕ್ಟೇರ್‌ ಪದೇಶದಲ್ಲಿ ತಾಳೆ ಬೆಳೆ ಕೃಷಿಯನ್ನು ಪಾರಂಭಿಸಬಹುದಾಗಿದೆ ಎಂದು 
ಅಭಿಪಾಯಿಸಿರುತ್ತಾರೆ. 

ಇದರ ಆಧಾರದ ಮೇಲೆ ಧಾರವಾಡ ಮತ್ತು ಕಲಘಟಗಿ ತಾಲ್ಲೂಕುಗಳನ್ನು ಸೂಕ್ತ ಖಾಸಗಿ ಸಂಸ್ಥೆಗೆ ವಹಿಸಿ, ಕೃಷಿಯನ್ನು ಪಾರಂಭಿಸುವ 
ನಿಟ್ಟಿನಲ್ಲಿ ತಾಳೆ ಉದ್ದಿಮೆಯಲ್ಲಿ ಈಗಾಗಲೇ ತೊಡಗಿಸಿಕೊಂಡಿರುವ ಖಾಸಗಿ ಸಂಸ್ಥೆಗಳನ್ನು ಆಹ್ವಾನಿಸುತ್ತಾ Expression of Interest (50) ನ್ನು 
ದಿ.24-09-2012ರಂದು Times of India ಮತ್ತು Economic Times ಗಳ ಪತಿಕೆಯಲ್ಲಿ ಬೆಂಗಳೂರು ಮತ್ತು ಹೈದರಾಬಾದ್‌ edೆಃಂಗಗಳಲ್ಲಿ ಜಾಹಿರಾತು 
ಹೊರಡಿಸಲಾಗಿತ್ತು 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ೧೧೮೩ 





ಸದರಿ Expression of Interest (EOI) ಗೆ ಪತಿಕಿಯಿಸುತ್ತಾ M/s Godrej Agrovet Ltd., ಸಂಸ್ಥೆಯವರು ಮಾತ್ರ ಧಾರವಾಡ ಮತ್ತು ಕಲಘಟಗಿ 
ತಾಲ್ಲೂಕುಗಳಲ್ಲಿ, ತಾಳೆಬೆಳೆ ಪದೇಶ ವಿಸ್ತರಣೆ ಆಸಕ್ತಿಯನ್ನು. ತೋರುತ್ತಾ, ತಮ್ಮ ಸಂಸ್ಥೆಯ ಬಗ್ಗೆ ಧಾರವಾಡ ಮತ್ತು ಕರಿಘಟಗಿ ತಾಲ್ಲೂಕುಗಳಲ್ಲಿ ತಮ್ಮ 
ಸಂಸ್ಥೆಯು ಅಭಿವೃದ್ಧಿಪಡಿಸಬಹುದಾದ ಪದೇಶದ ಬಗ್ಗೆ ಮಾಹಿತಿಯನ್ನು ಸಲ್ಲಿಸಿರುತ್ತಾರೆ. M/s “Godel Agrovet Ltd. ಸಂಸ್ಥೆಗೆ ಈಗಾಗಲೇ ಸರ್ಕಾರಿ 
ಆದೇಶ ಪ ಪತ್ರ ಸಂ: es DN ದಿಂ4- 01-2012 ರನ್ವಯ ಷರತ್ತು 'ಮತ್ತು ನಿಬಂಧನೆಗಳಿಗೊಳಪ ಟ್ಟು, ಬೆಳಗಾವಿ, "ದಕ್ಷಿಣ ಕನ್ನಡ, ಉಡುಪಿ 
ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಜೊಯ್ತಾ, ಕಾರವಾರ ಮತ್ತು ಯಲ್ಲಾಪುರ ತಾಲ್ಲೂಕುಗಳನ್ನು ವಹಿಸಲಾಗಿದ್ದು, ಧಾರವಾಡ ಮತ್ತು ಕಲಘಟಗಿ ತಸಲ್ಲೂಹಗಳು 
ಸದರಿ ಸಂಸ್ಥೆಗೆ ಹತ್ತಿರವಾಗುತ್ತದೆ. 

ಆದರೆ ಒಂದೇ ಸಂಸ್ಥೆಯು ₹೦। ನಲ್ಲಿ ಭಾಗವಹಿಸಿದ ಕಾರಣ, ತೋಟಗಾರಿಕೆ ನಿರ್ದೇಶಕರು Expression of Interest ಕರೆಯಲು ಸೂಚಿಸಿದ 
ಹಿನ್ನಲೆಯಲ್ಲಿ ದಿ.01-11-2012ರಂದು ಎರಡನೇ ಬಾರಿ E೦। ಆಹ್ವಾನಿಸಲಾಗಿತ್ತು. ಇಲಾಖಾ ೫90616 ಮೂಲಕವೂ ಸಹ ಸದರಿ ್ಶ೦ಗೆ ವ್ಯಾಪಕ ಪಚಾರ 
ನೀಡಲಾಗಿತ್ತು. ಆದರೂ ಮತ್ತೊಮ್ಮೆ M/s Godreje Agrovet Ltd., ಸಂಸ್ಥೆಯೊಬ್ಬರೇ ್ಶ೦। ನಲ್ಲಿ ಭಾಗವಹಿಸಿದ ಕಾರಣ, ಸದರಿ ಸಂಸ್ಥೆ ಸೆಗೆ ಧಾರವಾಡ 
ಜಿಲ್ಲೆಯ ಧಾರವಾಡ ಮತ್ತು ಕಲಘಟಗಿ ತಾಲ್ಲೂಕುಗಳನ್ನು ತಾಳೆ ಬೆಳೆ ಪದೇಶಾಭಿವೃದ್ಧಿಗಾಗಿ ವಹಿಸುವುದು ಸೂಕ್ತವೆಂದು ತೀರ್ಮಾನಿಸಿ ತಾಳೆ ಬೆಳೆ 
ಪದೇಶಾಬಿವೃದ್ಧಿಗಾಗಿ ಮೆ: ಗೋದೆಜ್‌ ಆಗೊವೆಟ್‌ ಪ್ರೈವೇಟ್‌ ಲಿಮಿಟೆಡ್‌ ಬೆಳಗಾವಿ "ರವರಿಗೆ ವಹಿಸಿಕೊಡುವಂತೆ "ಕೋರಲಾಗಿದೆ. ಈ ದಿಶೆಯಲ್ಲಿ ಕೆಳಕಂಡ 
ಆದೇಶ. 


ಆದೇಶ 


ಮೇಲಿನ ಪಸ್ತಾವನೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿ, ಕೇಂದ್ರ ಪುರಸ್ಕೃತ ಯೋಜನೆಯಾದ ತಾಳೆಬೆಳೆ ಯೋಜನೆಯಡಿ ಧಾರವಾಡ ಮತ್ತು 
ಕಲಘಟಗಿ ತಾಲ್ಲೂಕುಗಳಳ್ತಿ ತಾಳೆಬೆಳೆ' ಪದೇಶಾಭಿವೃದ್ಧಿ. ಕೈಗೊಳ್ಳಲು ಸಂಸ್ಥೆಯು ಸಂತ ಸಂಸ್ಕರಣಾ ಘಟಕ ಪಾರಂಭಿಸಿ ಯೋಜನೆಯನ್ನು ಸಮರ್ಪಕವಾಗಿ 
ನಿರ್ವಹಿಸಲು ಈ ಕೆಳಕಂಡ ಷರತ್ತು ನಬಂಧನೆಗಳನ್ನು ಹೇ ಮಃ ಗೋದ್ರೆಜ್‌ "ಆಗೊವೆಟ್‌ ಪ್ರೈವೇಟ್‌ ಲಿಮಿಟೆಡ್‌. ಬೆಳಗಾವಿ ಸಂಸ್ಥೆ ಸೆಗೆ ಅನುಮತಿ 
ನೀಡಲಾಗಿದೆ. 


TERMS AND CONDITIONS 


1. The company and the Nodal Departmental Officers jointly shall be responsible for planning and systematic implementation of 
the program. They will be responsible for planning of area expansion, production of requisite number of seedlings (indigenous 
and exotic), On-farm-investment (OFl) subsidy to be distributed in advance (atleast one year in advance). 


2. The company shall have their own extension support staff including technical and field personnel and will be accountable for 
area expansion program, nursery development, timely distribution of input subsidy, planting material production, procurement 
of FFBs etc., and the Nodal Departmental Officers will over see proper positions the appointment of staff and effective 
implementation of the program. 


3. The company will be responsible for taking up nursery activities for raising oil palm seedlings, distribute seedlings to the 
farmers for undertaking area expansion, distribute inputs to the farmers in the form of fertilizers and plant protection chemicals 
and render accurate documents, to ensure certification process related to distribution of inputs. 


4. The cost of seedlings is Rs.70/- for indigenous and Rs.85/- for exotic. The subsidy per seedling is Rs.50/-. The company will 
collect Rs.20/- per seedling for indigenous and Rs.35/- per seedling for exotic seedlings as differential cost of seedling from 
the farmer at the time of supply of seedlings. In case the farmers donot agree to pay the differential cost of seedling, it will be 
adjusted by the company against the farmer's eligible OFl subsidy. 


5. The company will adjust a sum of Rs.12/- per seedling as transportation cost against the eligible OFl subsidy of the farmers, in 
case the farmers do not pay the transportation cost of the seedlings. 


6. The company will be eligible for advance planting material subsidy for raising nursery. The seedling subsidy @ 80% of the 
seedling subsidy for 80% of the actual number of sprouts imported / procured will be considered. This will be released on 
production of documents showing the procurement / import of sproutsand sowing, duly certified by Nodal Project officers. 
Before release of advance subsidy, the entrepreneur should give a bank guarantee as security for the amount being paid to 
them. The bank guarantee should be for the period adequately sufficient for which the subsidy is proposed to be utilized. The 
balance would be released only after certified quality seedlings are distributed to the farmers and the company renders proper 
utilization certificate duly certified by the RSK officers (AHO’s) and Nodal Departmental Officers after fully satisfying the 
distribution of seedlings. 


7. The company will be eligible for advance first year On-farm-lnvestment (OFl) subsidy. At a time, for releasing advance first 
year OFl subsidy, 500 ha. can be considered. Against this, 75% (for 375 ha.) can be considered as an advance subsidy, 
again against security by Bank guarantee. Remaining 25% (125 ha.) of the advance subsidy can be released after atleast 
375 ha. of area development has been covered. This is also against security by Bank guarantee. 


8. The company cannot distribute seedlings / OFl subsidy to farmers without the knowledge of the Nodal Departmental Officers 
and RSK official (AHO'’s). 


9. The company will also be fully responsible for any loss of area on the part of negligence of the farmer, due to improper 
selection criteria adopted for selecting farmers and site. Company should evolve all plans and strategies with farmers to 
ensure total retention and survivability of plant population and crop area with farmers and should seek timely advisory input 
from Government as and when required. 


10. The company should ensure distribution and maintenance of Pass Book and duly updated with all the information. The 
District Officer, Taluk Officer, RSK official (AHO’s) and the Nodal Officers should invariably verify and attest the Pass Book. 
The farmers must be aware of the eligible subsidy (both type of fertilizers and amount) and balance subsidy available against 
their account at any point of time. 


11. The company shall provide required technical guidance to the farmers to achieve a minimum production levels of 20 tons/ha. 
(FFBs) 


12. The company shall open collection centers within 5 - 10 kms radius in the oil palm growing regions. The FFBs shall be 
purchased by the company from the farmers within their allotted area only. If the company fails to procure the FFBs, they 


೧೧೮೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜೂನ್‌ ೨೭, ೨೦೧೩ ಭಾಗ ೧ 





13. 


14. 


15. 


16. 


17. 


18. 


19. 


20. 


21. 


22. 


23. 


24. 


25. 


26. 
27. 
28. 


29. 


30. 
31. 
32. 


33. 


34. 


35. 


PR.654 
S/C.05 


shall compensate for the loss to the farmers. The farmers cannot sell their FFBs to the companies other than the company 
specified / allotted in that particular zone. State shall protect the interest of the Company if any third person tries to influence 
the oil palm farmers for selling the FFBs to them. 

The company shall pay the adhoc price for the FFBs, till such time the price of FFBs are fixed by the Price Fixation 
Committee. The company shall abide and accept the FFB (Fresh Fruits Bunches) price as approved in the Price Fixation 
Committee meeting and make payment to the farmers within one month of procurement of fruits. 


The Nodal Departmental Officers should report to the Directorate regarding payment of difference amount between adhoc and 
actual price within one month. 


The authorized company shall establish their oil processing unit within three years of allotment of the area and will keep the 
Govt. informed about the action being taken in setting up of the mill. 


The company shall be fully responsible for setting up of processing plants with all infrastructural facilities and obtain required 
clearance from KEB, Pollution Control Board and other concerned agencies. The processing unit so established in the state 
shall abide the government directions for processing the fruits suiting to its capacity. 


In case the company does not commence the processing of oil extraction unit, within the time limit, they are supposed to 
purchase Fresh Fruit Bunches in their allotted area as per the rates fixed by the Government through their collection centres 
and arrange processing without suffering the farmers produce i.e. loss in weight age of FFBs. 


The company shall supply FFBs to any nearby mill within the State, in case of any company failing to open their own 
processing mill and both the companies should come to an amicable understanding (under the supervision of the Directorate) 
in favour of the project. 


The company can enhance the capacity of the processing unit with the due approval of the State. 


The companies shall adhere to the existing state taxation and levy provisions pertaining to oil industry, which is in operation 
from time to time. Any interstate or interregional inter movement of FFB’s shall follow prior permission of the Government. 


The company shall enter into a tripartite agreement involving financial institutions / Banks, farmers and the company for 
extending credit facilities and recovery of loan by way of deductions from out of the amount payable to farmers for their sale of 
FFBs. 


The Company will nominate and inform the details regarding appointment of an authorized person for signing the proposals / 
correspondences on behalf of the company. 


The company will render utilization statement for distributing inputs and seedlings in the proper prescribed format as 
communicated by Director of Horticulture for totally satisfying the purpose of its release. 


The company and the Nodal officer shall be responsible to furnish explanation, relevant support documents for the audit 
objections. 


The company should give a Bank guarantee worth Rs.5.0 lakhs drawn in favour of Additional Director of Horticulture, (Oil 
Palm) as a Earnest Money deposit (EMD), which has to be renewed every year. 


The company will adhere to the technical circulars issued every time and now regarding distribution of inputs to the farmers. 
The companies will assist the farmers in availing Crop and Development loan from the Commercial Banks / NABARD. 


The company and the respective RSK official and Nodal officers will be liable for penalties, recoveries as decided by the 
Director of Horticulture in case of default as observed during field inspection, audit etc. 


The company shall abide by the provisions of the Oil Palm Act / Rules in force and to be enforced, if any, in future related to 
oil palm development and processing. 


The company shall furnish compliance to meeting proceedings communicated by the Directorate of Horticulture. 
The company shall not withdraw from the project for any reason whatsoever unilaterally. 


The company shall inform the Government well in advance about any change in their Management. In case the company has 
to change the name or Transfer the company, they shall pay a transfer fee of Rs.1,00,000/- (Rupees One lakh only) which is 
non-refundable and it needs prior permission from the State. Failure to comply with this leads to forfeiture of EMD and 
cancellation of area allotted. 


Lapses in area expansion activities, untimely payment of subsidies to farmers, derelictions in activities as per MPIC, delay in 
renewal of Bank Guarantee and non-adherence to the above terms and conditions will invite penalty and the quantum of 
penalty will be decided by the Project Management Committee. 


If the company doesn’t comply to any of the terms & conditions listed above, the Directorate can take suitable action against 
the company including forfeiture of the EMD and can cancel the area allotted and re allot the area to other suitable company. 


The company shall adhere to the guidelines, circulars issued by Directorate of Horticulture, decisions of Project Management 
Committee (PMC) and Price Fixation Committee (PFC) as communicated. Time to time the PMC and Government will review 
the terms and conditions and improvise as and when required for smooth and efficient implementation of oil palm project in 
the state. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ.ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ತೋಟಗಾರಿಕೆ ಇಲಾಖೆ. 





ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಘಟಕ-2, ಬೆ೦ಗಳೂರು 


